ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 
ಗಾಂಧಿ ಭವನ, ಕುಮಾರಪಾರ್ಕ್‌ ಪೂರ್ವ 
ಬೆಂಗಳೂರು - 560001 


https://gandhibhavan.in 


ಆರ್ಕೈವ್‌ 


#SERVANTSOFKNOWLEDGE 
Scanning 15 The New Spinning 
https://archive.org/details/GandhiBhavan 


ಗಾಂಧೀಜಿಯವರ ವಿಚಾರಗಳನ್ನು ಪ್ರಸಾರಗೊಳಿಸಲು 
ಬ್‌ ಡಿಜಿಟಲ್‌ ಮಾಧ್ಯಮ ಚಟುವಟಿಕೆ 


Dk 


ಕರ್ನಾಟಕ ಗಾಂಧಿ ಸಾರಕ ನಿಧಿ 


ಎಲ್ಲ ಪ್ರಕಟಣೆಗಳು ಈ ಜಾಲತಾಣದಲ್ಲಿ ಉಟತವಾಗಿ ಲಭ್ಯ 


PL ಸಃ 


[3] Goody 
೫ ಬಾಪೂ ಪ್ರಪಂಚ ೫ ಬ 
ಕರ್ನಾಟಕ ಗಾಂಧಿ ಸ್ಯಾ ನಿಧಿಯ ಮಾಸಿಕ 

"ಬಾಪೂ ಪ್ರಪಂಚ ' ಇ - ಪುಸ್ತಕ ಇಲ್ಲಿ ದೊರೆಯುತ್ತದೆ. 1೩೩) 18005 


ರೂ. 28/- BAAPU PRAPANCHA 


ಕರ್ನಾಟಕ ಗಾಂಧಿ ಸ್ಮಾರಕ ಇವ 
ಕರ್ನಾಟಕ ಗಾಂಧಿ ಬಾಪು. ಪಪಂಚೆ 
ಸ್ಮಾರಕ ನಿಧಿ 
ಕನ್ನಡ-ಇಂಗ್ಲೀಷ್‌ ಮಾಸಿಕ ಸ೦ಪುಟ-05 * ಸಂಚಿಕೆ-॥॥ * ಏಪ್ರಿಲ್‌ 2024 

ಬಾಪು ಪೆಸಂಚೆ 
ಕನ್ನಡ-ಇಂಗ್ಲೀಷ್‌ ಮಾಸಿಕ 
BAPU PRAPANCHA 
(A monthly Kannada English 
Magazine of Gandhian Thoughts) 05 ಹೆಣ್ಣಿ ಈಡು ಜಾರು 


ನಾಡೋಜ ಡಾ. ವೂಡೇ ಪಿ. ಕೃಷ್ಣ 


Chief Editor : 
Nadoja Dr Wooday P Krishna 


Editor : 
N R Vishukumar 


ಪ್ರಕಾಶಕರು : 

ಕಾರ್ಯದರ್ಶಿ, 

ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 

ಗಾಂಧಿ ಭವನ, ಕುಮಾರ ಪಾರ್ಕ್‌ ಪೂರ್ವ 
ಜೆಂಗಳೂರು - 560 001 


Published by : 


Secretary 

Karnataka Gandhi Smaraka Nidhi 
Gandhi Bhavana, Kumara Park East 
Bangalore - 560 001 


080 22261967 / 9738605799 
gandhibhavanabengaluru@gmail.com 


Printed at 

Printastic 

272, 2nd Main Road, 6th Cross, 
Lavakushanagar, Laggere Bangalore-58 
Ph: +91 9886747417 

E-mail : printastic.21@gmail.com 


Design : Ujwal Creations, Banglore 


30 


32 


-ಎಂ ಎಸ್‌. ಶೇಖರ್‌ 


ಉಡುಪಿ ಕೃಷ್ಣಮಠದ ಪ್ರವೇಶಕ್ಕೆ 
ಹಿಂಜಲದ ದಾ೦ಥೀಜ 


ಲ ಬೆಕರ್‌ : ದಾಂಛಿ ಪ್ರಭಾವದ 
ಸರಣ ಮನೆಗಳ ಜನಕ 


ದಾಂಛಿ ಮತ್ತು ಕರ್ನಾಟಕ (ಭಾರ-11) 


ಮಾರ್ನೋಖಮಿದೊಣ್ಣಯ ಮಾದಲಿ ಶಿಜರ 


ಏಕಾಂಗಿ ದಾಂಛಿ 


ದಾಂಛೀಜ ಅದಾಖಾನ್‌ 
ಅರಮನೆಯಲ್ಲ ಒಂದು ಸ್ಕರಣೆ 
- ಶೂದ್ರ ಶೀಸಿವಾಸ್‌ 


ಸುಧಾಕರ್‌ ಚತುರ್ಮೇಲಿ ; ಸರ್ವೋದಯ ಸಾಧಕರು 


ಜಿತ್ರಾವಣ 


ಗೆ 


ಬೆ೦ಗಳೂರು -560001 
gandhibhavanabengaluru@gmail.com 


೦ಧಿ 


. 
ಕೊಳ್ಳಬಹುದು ಎನ್ನುವ ೩ 


ವ್ಯಕ್ತಿಗತವಾಗಿ ಗಾ 


೪ 


ರಚನಾತ್ಮಕ ಕಾರ್ಯಕ್ರಮಗಳ ಸಮಕಾ 


ಸ 


p= 
fe ಹ 
Cc KR 
6 83 6 
pe ಟಿ ವ HER 
@ Bf 28 6 wh 
Rc RIS BR 
HRs ಸೋ 8 pK 
2ST ಗೂ ಬ PU 
0 ತೈ! ash 
aco GST ಇಲ್ರಿ? 
|B ; ಓೌಗ್ಗೆಳ್ಳ ಕಣಿ Rpg 
BENE 5 BY pH KT 
ಇ ಗಟ ಸಳ 8531 ೫1] 
1802 ಸಶಿ ಸತ KS ಗ] 
111 SEES pA 
91 ೫ 
BRD PoE ತ 
4 $ 
ಜ್ಜ 5 
ತೆ 4 
ಹ 
kl § 
B 3 
ಫ್ಪೆ ke] 
x ಚ 
D4 ಸ 
ಸ 


ಜ 


ಧಿ ಹೆಜ್ಜೆಜಾಡು ಹಿಡಿದು.. 


Noo 


ಇಯಣಗುರು, ಕ; 


ಲ್ಲಿ 


ವರೆಗೆ ಐದು ದಶಕಗಳ 


ಕ್ಲೆ 1896ರಿಂದ 1946ರ: 


5p 
(8151 
BHRSERSD 


ನಾ 


05 | ಏಪ್ರಿಲ್‌ 2024 


ಬಾಘೆ ಪ್ರಷ೦ಚೆ 


ಭಾಗವಹಿಸಿದ್ದ ಗಾಂಧೀಜಿ, ಉ.ವೇ. 
ಸ್ವಾಮಿನಾಥನ್‌ ಅವರ ಭಾಷಣವನ್ನು ಕೇಳಿ 
ಪ್ರಭಾವಿತರಾಗಿ, "ಈ ಹಿರಿಯ ವಿದ್ಧಾಂಸರ 
ಮಾರ್ಗದರ್ಶನದಲ್ಲಿ ತಮಿಳು ಭಾಷೆಯನ್ನು 
ಕಲಿಯುವ ಇಚ್ಛೆ ನನಗಿದೆ” ಎಂದಿದ್ದರು. 
1916ರಲ್ಲಿ ಮದ್ರಾಸಲ್ಲಿ ನಡೆದ ಸಭೆಯ 
ಅಧ್ಯಕ್ಷತೆ ವಹಿಸಿದ್ದ ಅವರು, "ಮಾತೃಭಾಷಾ 
ಶಿಕ್ಷಣ ವ್ಯವಸ್ಥೆ ಜಾರಿಯಾಗದಿದ್ದರೆ. ಭಾರತ 
ಅಭಿವೃದ್ಧಿ ಹೊಂದುವುದಿಲ್ಲ. ನಾವು ಸ್ವಯಂ 
ಆಡಳಿತ 'ನಡೆಸಲು ಕಷ್ಟವಾಗುತ್ತದೆ' 
ಎಂದಿದ್ದರು. ತಮಿಳುನಾಡಿನಲ್ಲಿ ತಮಿಳು 
ಮಾತೃಭಾಷಾ ಶಿಕ್ಷಣ ವ್ಯವಸ್ಥೆ ಹೆಚ್ಚು 
ಗಟ್ಟಿಯಾಗಲು ಅವರ ಈ ಮಾತೇ 
ಪ್ರೇರಣೆಯಾಯಿತು. 

1919ರಲ್ಲಿ ಬ್ರಿಟಿಷ್‌ ಸರ್ಕಾರ ಜಾರಿ 
ಮಾಡಿದ 'ರೌಲತ್‌ ಚಳವಳಿ' ವಿರುದ್ಧದ 


ಆಂದೋಲನದಲ್ಲಿ ಭಾಗವಹಿಸಲು ಮದ್ದಾಸ್ಗೆ 


ಬಂದಿದ್ದಾಗ ರಾಜಾಜಿ ಅವರ ಮನೆಯಲ್ಲಿ 
ಸಮಾಲೋಚನಾ ಸಭೆ ನಡೆದಿತ್ತು. ಹಲವು 
ವಿದ್ವಾಂಸರು, ಅಭಿಮಾನಿಗಳು 
ಭಾಗವಹಿಸಿದ್ದರು. "ಮಾನ್ಯ 
ಗಾಂಧೀಜಿಯವರೇ, ಈ ಸಂಜೆ ಒಂದು 

ರ್ವಜನಿಕ ಸಭೆ ಏರ್ಪಡಿಸಲಾಗಿದೆ. 
ನೀವು ಅದರ ಅಧ್ಯಕ್ಷತೆ ವಹಿಸಿಕೊಳ್ಳಲು 
ಸಾಧ್ಯವೇ?' ಎಂದು ವ್ಯಕ್ತಿಯೊಬ್ಬರು 
ಕೇಳಿಕೊಂಡಿದ್ದರು. 'ನಿಗದಿತ ಕೆಲಸವಿದೆ. 
ನಾಳೆ ನಿಮ್ಮ ಸಭೆಯನ್ನು 
ಇಟ್ಟುಕೊಳ್ಳಬಹುದೇ?' ಎಂದು ಗಾಂಧೀಜಿ 
ಕೇಳಿದಾಗ, "ಅದು ಸಾಧ್ಯವಿಲ್ಲ. 
ಯೋಜಿಸಿದಂತೆ ಸಭೆ ನಡೆಯಬೇಕಿದೆ. 
ತಾವು ಪ್ರಾರಂಭಿಸಿರುವ ಚಳವಳಿಯನ್ನು 
ನಾನು ಅಭಿನಂದಿಸುತ್ತೇನೆ' ಎಂದು ಹೇಳಿ 
ಹೊರಟು ಹೋಗಿದ್ದರು. ಅವರು ಹೋದ 
ನಂತರ ಕುತೂಹಲದಿಂದ ಗಾಂಧೀಜಿ, 
"ಅವರು ಯಾರು' ಎಂದು ರಾಜಾಜಿ 
ಅವರನ್ನು ಕೇಳಿದಾಗ, 'ಅವರು 
ತಮಿಳುನಾಡಿನ ಕ್ರಾಂತಿಕಾರಿ ಕವಿ 
ಸುಬಹ್ಮಣ್ಯ ಭಾರತೀಯಾರ್‌' ಎಂದು 
ರಾಜಾಜಿ ಹೇಳಿದರು. "ಹೌದಾ... ಇವರನ್ನು 
ತುಂಬ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು 
ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು' 
ಎಂದು ಗಾಂಧೀಜಿ ಹೇಳಿದ್ದರು. ಇದು. 
ಭಿನ್ನಾಭಿಪ್ರಾಯಗಳ ನಡುವೆ ಕೂಡ 
ಮನುಷ್ಯಪರ ನಿಲುವಿನ ಬಗ್ಗೆ ಅವರಿಗಿದ್ದ 
ಕಾಳಜಿಗೆ ದ್ಯೋತಕ. 

1921ರಲ್ಲಿ ಗಾಂಧೀಜಿ ಅವರು 
ತಮಿಳುನಾಡಿಗೆ ಬಂದಿದ್ದಾಗ, ಮಧುರೆಗೆ 
ರೈಲಿನಲ್ಲಿ ಪ್ರಯಾಣಿಸಿದ್ದರು. ದಾರಿಯಲ್ಲಿ 
ಬಹುಪಾಲು ಜನಸಾಮಾನ್ಯರು ಸೊಂಟದಲ್ಲಿ 


ಒಂದು ತುಂಡು ಬಟ್ಟೆಯನ್ನು ಮಾತ್ರ 
ಧರಿಸಿ ದುಡಿಯುತ್ತಿದ್ದ ದೃಶ್ಯವನ್ನು 
ಕಂಡಿದ್ದರು. ಈ ಮುಂಚೆ ಉದ್ದವಾದ 
ಪಂಚೆ, ಮೇಲಂಗಿ, ತಲೆಗೆ 
ದೊಡ್ಡಪೇಟವನ್ನು ಧರಿಸುತ್ತಿದ್ದ ಗಾಂಧೀಜಿ, 
ನನ್ನ 'ದೇಶದ ಬಹುಸಂಖ್ಯಾತ 
ಜನಸಾಮಾನ್ಯ! ರಿಗಿಲ್ಲದ ತುಂಬು ಬಟ್ಟೆ 
ನನಗೂ ಬೇಡ ಎಂದು ಅದನ್ನು ಕಳಚಿ, 
ಸೊಂಟಕ್ಕೆ ಒಂದು ಕಚ್ಚೆಪಂಚೆ. 
ಮೇಲೊಂದು ದುಪ್ಪಟಿಯನ್ನು 
ಹೊದ್ದುಕೊಳ್ಳುವ ಬಹುದೊಡ್ಡ ಚಾರಿತ್ರಿಕ 
ನಿರ್ಧಾರವನ್ನು ಮಾಡಿದರು. ಇಂದು 
ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ 
ಗಾಂಧೀಜಿಯವರ ಈ ಸರಳ ಉಡುಪಿಗೆ 
ತಮಿಳುನಾಡಿನ ಜನಸಾಮಾನ್ಯರ ಬದುಕು 
ಪ್ರೇರಣೆ, 

ವಿಶ್ವಪ್ರಸಿದ್ಧ ಮಧುರೆ ಮೀನಾಕ್ಷಿ 
ಅಮ್ಮನವರ ಡೇವಾಲಯಕ್ಕೆ ಬರಲು 
ಅಭಿಮಾನಿಗಳು ಗಾಂಧೀಜಿಯವರನ್ನು 
ಕೋರಿದ್ದರು. ತಮಿಳುನಾಡಿನ ಪಸಿದ್ಧ 
ಕುಟ್ರಾಲ ಜಲಪಾತದಲ್ಲಿ ಮಿಂದು, ಆದರ 
ಪಕ್ಕ ಇರುವ ದೇವಸ್ಥಾನದಲ್ಲಿ ಪೂಜೆ 
ಮಾಡಲು ಅಭಿಮಾನಿಗಳು 
ಒತ್ತಾಯಿಸಿದ್ದರು. ಹರಿಜನ ಬಾಂಧವರಿಗೆ 


ಅಲ್ಲಿಗೆ ಹೋಗಲು ನಿರಾಕರಿಸಿದ್ದರು. 
ಆದರೆ, ಸಾವಿರಾರು ಅಭಿಮಾನಿಗಳು 
ಹೋರಾಟ ಮಾಡಿ, ಗಾಂಧೀಜಿಯವರ 
ಇಚ್ಛೆಯಂತೆ ದೇವಾಲಯ ಪವೇಶಕ್ಕೆ 
ಹರಿಜನರಿಗೆ ಅವಕಾಶ ಕಲ್ಪಿಸಿದರು. ಆಗ 
ಗಾಂಧೀಜಿ ಹರಿಜನರೊಂದಿಗೆ ದೇವಾಲಯ 
ಪ್ರವೇಶಿಸಿ, ತಮಿಳುನಾಡಿನ ಜನರ 
ಹೋರಾಟದ ಮನೋಭಾವವನ್ನು 
ಪ್ರಶಂಸಿಸಿದ್ದರು. 

ಮುಂಬೈ ಕರ್ನಾಟಕ, ಹೈದರಾಬಾದ್‌ 
ಕರ್ನಾಟಕ, ಮೈಸೂರು ಪ್ರಾಂತ್ಯ ಸೇರಿದಂತೆ 


ಕರ್ನಾಟಕದಲ್ಲಿ ಗಾಂಧೀಜಿಯವರು 
1915ರಿಂದ 1937ರವರೆಗೆ 16 ಸಲ 
ಪ್ರವಾಸ ಮಾಡಿದ್ದರು. ಇನ್ನೂರಕ್ಕೂ ಹೆಚ್ಚು 
ಪ್ರದೇಶಗಳಿಗೆ ಭೇಟಿ ನೀಡಿದ್ದರು. 1915ರಲ್ಲಿ 
ಗೋಖಲೆಯವರ ಭಾವಚಿತ್ರವನ್ನು 
ಅನಾವರಣ ಮಾಡುವುದಕ್ಕಾಗಿ 
ಬೆಂಗಳೂರಿಗೆ ಬಂದಿದ್ದರು. 1927ರಲ್ಲಿ 
ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ 
ತಗಡೂರು, ಬದನವಾಳು ಖಾದಿ ನೂಲು 
ತಯಾರಿಕಾ ಕೇಂದ್ರಗಳನ್ನು 
ಸಂದರ್ಶಿಸಿದ್ದರು. ಅಲ್ಲಿ ಖಾದಿ 
ನೂಲುತ್ತಿದ್ದವರಲ್ಲಿ ಹರಿಜನ ಮಹಿಳೆಯರೇ 
ಹೆಚ್ಚಿನ ಸಂಖ್ಯೆಯಲ್ಲಿದ್ದುದನ್ನು ಕಂಡು 
ಹಿಗ್ಗಿದ್ದರು. 

ದಣಿವರಿಯದೆ ದೇಶವನ್ನು ಸುತ್ತುತ್ತಿದ್ದ 
ಗಾಂಧೀಜಿ, 1927ರಲ್ಲಿ ದಕ್ಷಿಣ ಭಾರತದ 
ಪ್ರವಾಸದಲ್ಲಿದ್ದಾಗ ಆರೋಗ್ಯ ಸಮಸ್ಯೆ 
ಎದುರಿಸಿದ್ದರು. ಗಾಂಧೀಜಿಯವರನ್ನು 
ಪರೀಕ್ಷಿಸಿದ ವೈದ್ಯರು ಪ್ರಶಾಂತ ಸ್ಥಳದಲ್ಲಿ 
ವಿಶ್ರಾಂತಿ ಪಡೆಯುವ ಅಗತ್ಯವಿದೆ ಎಂದು 
ತಿಳಿಸಿದ್ದರು. ರಾಜಾಜಿ ಹಾಗೂ 
ಗಂಗಾಧರರಾವ್‌ ದೇಶಪಾಂಡೆ ಅವರು 
ಕರ್ನಾಟಕದ ನಂದಿ ಗಿರಿಧಾಮವೇ 
ಸೂಕ್ತವೆಂದು ಸೂಚಿಸಿದ್ದರು. ಗಾಂಧೀಜಿ 
ಒಪ್ಪಿ 1927ರಲ್ಲಿ ಸಲವತೈದು ದಿನ 
ನಂದಿಬೆಟ್ಟದಲ್ಲಿ ತಂಗಿದ್ದರು. ನಂತರ 
ಬೆಂಗಳೂರಿನ ಕುಮಾರ ಕೃಪಾದಲ್ಲಿ 
ಎಂಬತ್ತೇಳು ದಿನ, 1936ರಲ್ಲಿ ಎರಡನೆಯ 
ಬಾರಿ ನಂದಿ ಗಿರಿಧಾಮದಲ್ಲಿ ಇಪ್ಪತ್ತು ದಿನ 
ವಿಶ್ರಾಂತಿ ಪಡೆದಿದ್ದರು. ಮೈಸೂರು 
ಮಹಾರಾಜರ ಆಡಳಿತವು ಗಾಂಧೀಜಿ 
ಆತಿಥ್ಯವನ್ನು ತಮ್ಮ ಪುಣ್ಯದ ಕೆಲಸ ಎಂದು 
ಭಾವಿಸಿತ್ತು. ದಿವಾನರಾಗಿದ್ದ ಮಿರ್ಜಾ 
ಇಸ್ಮಾಯಿಲ್‌ ಅವರು ತುಂಬು ಆಸಕ್ತಿ 
ವಹಿಸಿದ್ದರು. ಆ ಅವಧಿಯಲ್ಲಿ ಗಾಂಧೀಜಿ 
ಪ್ರಭಾವಕ್ಕೆ ಒಳಗಾಗಿದ್ದ ಕರ್ನಾಟಕದ ಎಲ್ಲ 
ವರ್ಗದ, ಎಲ್ಲ ವಯೋಮಾನದ ಹಲವು 
ಸ್ತ್ರೀ ಪುರುಷರು ಇದೊಂದು ಸುವರ್ಣ 
ಅವಕಾಶ ಎಂದು ಭಾವಿಸಿ 
ಗಾಂಧೀಜಿಯವರನ್ನು ಭೇಟಿ ಮಾಡಿದ್ದರು. 
ಈ ಅಭಿಮಾನಿಗಳಲ್ಲಿ ಕೆಲವರಾದರೂ 
ತಮ್ಮ ವಿಲಾಸಿ ಜೀವನ ವ್ಯರ್ಥ 
ಎಂಬುದನ್ನು ಅರಿತು, ಸರಳ ಜೀವನಕ್ಕೆ 
ಪರಿವರ್ತಿತರಾದದ್ದು ಗಮನಾರ್ಹವಾದ 
ಸಂಗತಿ. 

ಕರ್ನಾಟಕದ ಕೆಲವರು ಸಾಬರಮತಿ 
ಆಶ್ರಮ ಸೇರಲು ಬಯಸಿದ್ದರು. "ನಾನು 
ನಿಮ್ಮೂರಿಗೆ ಬಂದು ಹರಿಜನ ಕೇರಿಯನ್ನು 
ಸ್ವಚ್ಛ ಮಾಡಿದ ಕೆಲ; ುಸಕ್ಕೆ ಪ್ರಾಮಾಣಿಕವಾಗಿ 
ಸಂದಿಸಿದವರು ಮಾತ್ರ "ನಮ್ಮ ಆಶ್ರಮಕ್ಕೆ 


06 | ಮಾರ್ಚ್‌ 2024 


ಬಾಘ ಪೆಸಂಚ 


ಬರಬಹುದು' ಎಂದು ಗಾಂಧೀಜಿ 
ಹೇಳಿದ್ದರು. ಕರ್ನಾಟಕದ ವೀರಮ್ಮ 
ಯರೇಸೀಮೆ, ಕರಿಯಪ್ಪ ಯರೇಸೀ: ಮೆ 
ದಲಿತ ದಂಪತಿ ಸಾಬರಮತಿ ಆಶ್ರಮದಲ್ಲಿ 
ಗಾಂಧೀಜಿಯವರ ಪ್ರೀತಿಪಾತ್ರರಾಗಿದ್ದರು. 
“1936ರಿಂದ 1941ನೇ ಇಸವಿಯವರೆಗೆ 
ಅವರ ಮಗಳಂತೆ ಇದ್ದೆನು. ಆಗ ನನ್ನ 
ಕೂಡ ಎಷ್ಟು ಪ್ರೇಮದಿಂದ ಇರುತ್ತಿದ್ದರೊ 
ದೇವರೇ ಬಲ್ಲ. ದಿನಾಲು ನನ್ನನ್ನು 
ನೋಡದ ವಿನಾ ಅವರಿಗೆ 
ಸಮಾಧಾನವಾಗುತ್ತಿದ್ದಿಲ್ಲ. ನನಗೆ ಹಿಂದಿ 
ಬರುತ್ತಿದ್ದಿಲ್ಲ. ತಾವೇ ರಾತ್ರಿ 9 ಗಂಟೆಗೆ 
ಹಿಂದಿ ಹೇಳಿಕೊಡುತ್ತಿದ್ದರು. ನನ್ನಿಂದ 
ಅವರು ಕನ್ನಡ ಕಲಿಯುತ್ತಿದ್ದರು' ಎಂಬ 
ವೀರಮ್ಮ ಅವರ ಮಾತುಗಳು 
ಗಾಂಧೀಜಿಯವರ ಅಂತಃಕರಣಕ್ಕೆ ಸಾಕ್ಷಿ. 

ವೀರಮ್ಮ ಅವರಿಂದ ಅಲ್ಪಸ್ವಲ್ಪ ಕನ್ನಡ 
ಕಲಿತ ಗಾಂಧೀಜಿ ತಮ್ಮ ಆಪ್ತರಾಗಿದ್ದ 
ಗಂಗಾಧರರಾವ್‌ ಅವರಿಂದ ಇನ್ನಷ್ಟು 
ಕನ್ನಡ ಕಲಿತು "ಮೋ.ಕ. ಗಾಂಧಿ' ಎಂಬ 
ಚಂದದ ಅಕ್ಷರದ ಕನ್ನಡ ಸಹಿಯನ್ನು 
ಕಲಿತಿದ್ದು, ಕನ್ನಡಿಗರ ಮೇಲೆ ಅವರಿಗೆ 
ಇದ್ದ ಪ್ರೀತಿಗೆ ಸಾಕ್ಷಿಯಂತಿದೆ. 

ರಾಜಾಜಿಯವರ ಮಗಳು ಲಕ್ಷ್ಮಿಯು 
ನಂದಿಬೆಟ್ಟದಲ್ಲಿ ಗಾಂಧೀಜಿಯವರ ಸೇವೆ 
ಮಾಡುತ್ತಿದ್ದಾಗ, ಅಲ್ಲೇ ಇದ್ದ 
ಗಾಂಧೀಜಿಯವರ ಮಗ ದೇವದಾಸ್‌ 
ಗಾಂಧಿಯನ್ನು ಪ್ರೀತಿಸಿದರು. 
ಗಾಂಧೀಜಿಯವರಿಗೆ ವಿಷಯ ಗೊತ್ತಾಗಿ 
ರಾಜಾಜಿಯವರೊಂದಿಗೆ ಮಾತನಾಡಿ 
1933ರಲ್ಲಿ ಸರಳವಾಗಿ ಮದುವೆ 
ಮಾಡಿಸಿದ್ದರು. 

ಅಸ್ಪಶ್ಯತೆ ನಿವಾರಣೆಯ ಕೆಲಸಗಳು 
ದೇಶದಾದ್ಯಂತ ಎಲ್ಲಿ ನಡೆದಿದ್ದರೂ 
ಗಾಂಧೀಜಿ ಅಲ್ಲಿಗೆ ಧಾವಿಸಿ 
ಪ್ರೇರೇಪಿತರಾಗುತ್ತಿದ್ದರು. ಕುದ್ಮುಲ್‌ 
ರಂಗರಾವ್‌ ಅವರು ದಕ್ಷಿಣ ಕನ್ನಡ 


ಜಿಲ್ಲೆಯಲ್ಲಿ ಅಸ್ಪಶ್ಯತೆಯ ಪಿಡುಗಿನ ವಿರುದ್ಧ 
ಸು ಸ [-) 


ಹೋರಾಡಿ, ದಲಿತರ ಪಾಲಿಗೆ 
ಆಶಾಕಿರಣವಾಗಿದ್ದವರು. ತಮಗಿಂತ ಹತ್ತು 
ವರ್ಷ ದೊಡ್ಡವರಾಗಿದ್ದ ರಂಗರಾವ್‌ 


ಅವರ ಈ ಕೆಲಸಗಳಿಂದ ಪ್ರಭಾವಿತರಾಗಿದ್ದ 


ಗಾಂಧೀಜಿ, 1934ರ ಫೆಬ್ರುವರಿಯಲ್ಲಿ 
ಮಂಗಳೂರಿಗೆ ಭೇಟಿ ನೀಡಿದ್ದರು. 
ರಂಗರಾವ್‌ ಅವರ ಡಿಸಿಎಂ ಸಂಸ್ಥೆ 


ಹಾಗೂ ಅವರ ಸಮಾಧಿಗೆ ಭೇಟಿ” 


ವಿಚಾರಗಳನ್ನು ಅರಿತುಕೊಂಡೆ. ಅಸ್ಪಶ್ಯತಾ 
ನಿವಾರಣೆ ಕಾರ್ಯದಲ್ಲಿ ಅವರು 
ನಿಜವಾಗಿಯೂ ನನ್ನ ಗುರುಗಳು' ಎಂದು 
ಅಂದಿನ ಸಾರ್ವ: ಜನಿಕ ಸಭೆಯಲ್ಲಿ 
ಘೋಷಿಸಿದ್ದರು. 

ರಾಷ್ಟಕವಿ ಎಂ.ಗೋವಿಂದ ಪೈ ಅವರು 
ತಮ್ಮ ಹಿರಿಯರು ಉಪಯೋಗಿಸುತ್ತಿದ್ದ 
ಊರುಗೋಲನ್ನು ಸ್ವಾತಂತ್ರ್ಯ 
ಚಳವಳಿಯಲ್ಲಿದ್ದ ಕಾಲೇಲ್ಕರ್‌ ಅವರಿಗೆ 
ಕಾಣಿಕೆಯಾಗಿ ನೀಡಿದ್ದರು. ಕಾಲೇಲ್ಕರ್‌ 
ಅವರು ಗಾಂಧೀಜಿ ನಡೆಸಿದ ದಂಡಿ 
ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾಗ, ಈ 
ಊರುಗೋಲನ್ನು ಗಾಂಧೀಜಿಗೆ ನೀಡಿದ್ದರು. 
ಐತಿಹಾಸಿಕ ದಂಡಿ ಸತ್ಯಾಗ್ರಹದಲ್ಲಿ 
ಗಾಂಧೀಜಿ ಹಿಡಿದು ಊರಿಕೊಂಡು 
ಹೋದ ಊರುಗೋಲು ಕನ್ನಡನಾಡಿನ 
ಗೋವಿಂದ ಪೈ ಅವರ ಮನೆತನದ 
ಪರಂಪರೆಯದು ಎಂಬುದು ದಕ್ಷಿಣ 
ಭಾರತದ ಕನ್ನಡಿಗರಿಗೆ ಬಹುಹೆಮ್ಮೆಯ 
ಸಂಗತಿ. 

ಹೀಗೆ ತಮ್ಮ ಬಹು ತಿಳಿವಳಿಕೆ, 
ಗಾಢವಾದ ಅನುಭವ, ಅಗಾಧವಾದ 
ಮಾನವ ಪ್ರೀತಿ, ತೀಕ್ಷ್ಣವಾದ ಚಿಂತನೆಗಳಿಂದ 
ನೈತಿಕ ಮೌಲ್ಯಗಳ ಬೀಜವನ್ನು ಬಿತ್ತುತ್ತ 
ಆಓಂಸೆ-ಸತ್ಸ್‌ ಾಗಹದಂತಹ ಮಹತ್ವದ 
ಶಕ್ತಿಗಳನ್ನು ಪ್ರಪಂಚಕ್ಕೆ ತೋರಿಸಿದ” 
ಮಹಾನ್‌ "ಕಿ ಗಾಂಧೀಜಿ. ಇಂತಹ 
ಶಕ್ತಿಯು ದಕ್ಷಿಣ ಭಾರತದ ಮೇಲೆ ತನ್ನ 
ಗಾಢವಾದ ಪ್ರಭಾವವನ್ನು ಬೀರಿರುವುದು 
ಅವಿನಾಭಾವ ಸಂಬಂಧದ ದ್ಯೋತಕವೇ 
ಆಗಿದೆ. 
ಕೇರಳ, ಆಂಧ್ರ ಪ್ರದೇಶದಲ್ಲಿ ಹೆಜ್ಜೆಗುರುತು... 

ಶ್ರೇಣೀಕೃತ ಜಾತಿವ್ಯವಸ್ಥೆಯ ಭೀಕರ 
ಸ್ಥಿತಿಯಲ್ಲಿದ್ದ ಕೇರಳ ರಾಜ್ಯಕ್ಕೆ ಗಾಂಧೀಜಿ 
ಐದು ಸಲ ಪ್ರವಾಸ ಮಾಡಿದ್ದರು. ಅಲ್ಲಿ 
ಅಸ್ಪಶ್ಯತೆಯನ್ನು ಹೋಗಲಾಡಿಸಲು 
ಕ್ರಾಂತಿಯನ್ನೇ ಮಾಡಿದ 
ನಾರಾಯಣಗುರುಗಳ ಸಮಾಜ 
ಸುಧಾರಣೆಯ ಅರಿವು ಗಾಂಧೀಜಿ 
ಅವರಿಗಿತ್ತು. ತಮಗಿಂತ ಸುಮಾರು 
ಹದಿನೈದು ವರ್ಷ ಹಿರಿಯರಾಗಿದ್ದ 
ನಾರಾಯಣ ಗುರುಗಳಿಂದ 
ಪ್ರಭಾವಿತರಾಗಿದ್ದ ಗಾಂದೀಜಿ, 1925ರ 
ಮಾರ್ಚ್‌ನಲ್ಲಿ ತಿರುವನಂತಪುರದ 
ವರ್ಕೆಲದ ಬಹ್ಮಗಿರಿಮಠಕ್ಕೆ ಬಂದು 
ನಾರಾಯಣ ಗುರುಗಳ ದರ್ಶನ 


ಗಾಂಧಿ ಎಂದೇ ಹೆಸರಾಗಿರುವ 
ಕೆ.ಕೇಳಪ್ಪನ್‌ ಅವರ ನೇತೃತ್ವದಲ್ಲಿ 
ಗುರುವಾಯೂರು ಶ್ರೀಕೃಷ್ಣ "ದೇವಾಲಯಕ್ಕೆ 
ಕೆಳವರ್ಗದವರ ಪ್ರವೇಶಕ್ಕಾಗಿ 
ನಡೆಯುತ್ತಿದ್ದ ಹೋರಾಟವನ್ನು ಗಾಂಧೀಜಿ 
ಬೆಂಬಲಿಸಿದ್ದರು. 

ಅವಿಭಜಿತ ಆಂಧ್ರಪ್ರದೇಶಕ್ಕೆ ಗಾಂಧೀಜಿ 
ಹತ್ತಕ್ಕೂ ಹೆಚ್ಚು ಸಲ ಪ್ರವಾಸ 
ಮಾಡಿದ್ದರು. 1920ರಲ್ಲಿ ತಿರುಪತಿಗೆ ಭೇಟಿ 
ನೀಡಿದ್ದ ಗಾಂಧೀಜಿ ತಮ್ಮನ್ನು ಒಯ್ಯಲು 
ತಂದಿದ್ದ ಡೋಲಿಯನ್ನು ನಿರಾಕರಿಸಿದ್ದರು. 
ಹರಿಜನ ಬಂಧುಗಳೊಟ್ಟಿಗೆ ಸಾಗುವುದು 
ನನಗೆ ಸಂತಸದ ಕೆಲಸ ಎಂದು ಹೇಳಿ 
ತಮ್ಮ ಸಹಜ ನಡವಳಿಕೆಯಿಂದ 
ಸವರ್ಣೀಯರ ಮನಃ ಪರಿವರ್ತನೆಯ 
ಕೆಲಸ ಮಾಡಿದ್ದರು. ಇಷ್ಟಾಗಿಯೂ 
ಗಾಂಧೀಜಿಯವರ ಜೊತೆಗಿದ್ದ ಹರಿಜನರಿಗೆ 
ತಿರುಪತಿಯ ತಿರುಮಲ 
ವೆಂಕಟೇಶ್ವರಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ 
ನೀಡಲು ಅಲ್ಲಿನ ವ್ಯವಸ್ಥೆ ನಿರಾಕರಿಸಿತ್ತು. 
ಆಗ ಗಾಂಧೀಜಿ ಅಹಿಂಸಾತ್ಮಕ 
ಹೋರಾಟದ ಮೂಲಕ ಅಲ್ಲಿನ 
ವ್ಯವಸ್ಥೆಯ ಮನಃಪರಿವರ್ಶಿಸುವಲ್ಲಿ 
ಯಶಸ್ಮಿಯಾದರು. ಹೀಗೆ 
ಅಸೃಶ್ಯರಾಗಿದ್ದವರಿಗೆ ತಿರುಪತಿ 
ದೇವಸ್ಥಾನದ ಪ್ರವೇಶ ದೊರಕಿದ್ದು 
ಭಾರತದಲ್ಲಿಯೇ ಚಾರಿತ್ರಿಕವಾದ 
ಸಂಗತಿಯಾಗಿದೆ. 


ನಿಜಾಮರ ಆಡಳಿತದ ಅಂಕುಶದಲ್ಲಿದ್ದ 

ಹೈದರಾಬಾದ್‌ ಜನತೆಯು, 
ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿಯ 
ಪ್ರಭಾವಕ್ಕೆ ಒಳಗಾಗಿ ಧೈರ್ಯದಿಂದ 
ಸಂಘಟಿತವಾಗಲು ಮುಂದಾಯಿತು. 
ನಿಜಾಮರ ಆಡಳಿತದಲ್ಲಿ 
ಉರ್ದುಮಯವಾಗಿದ್ದ ಶಿಕ್ಷಣ 
ವ್ಯವಸ್ಥೆಯಲ್ಲಿ ಸ್ಥಳೀಯರು 
ಮಾತೃಭಾಷೆಯ ಶಿಕ್ಷಣದಿಂದ 
ವಂಚಿತರಾಗಬೇಕಾದ ಸ್ಥಿತಿ ಇತ್ತು. 
ಗಾಂಧೀಜಿಯವರ ಚಳವಳಿಯಿಂದ 
ಪ್ರೇರಣೆಗೊ೦ಡ ವಾಮನ್‌ ನಾಯಕ, 
ಮಾಡಪಾಟಿ ಹನುಮಂತರಾವ್‌, 
ಮುಂದಮುಲ ನರಸಿಂಗರಾವ್‌ 
ಮುಂತಾದವರು ಸೇರಿ "ವಿವೇಕವರ್ಧಿನಿ 
ಶಿಕ್ಷಣ ಸಂಸ್ಥೆ'ಯನ್ನು ತೆರೆದರು. ಈ 
ಸಂಸ್ಥೆಯು ಹಲವು ಬಗೆಯ 

ಬದಲಾವಣೆಗಳಿಗೆ ದಾರಿ ಮಾಡಿಕೊಟ್ಟಿತು. 


ನೀಡಿದ್ದರು. 'ರಂಗರಾವ್‌ ಅವರ ಪಡೆದಿದ್ದರು. ಹೀಗೆ ದಕ್ಷಿಣ ಭಾರತದ - ಎಂ. ಎಸ್‌. ಶೇಖರ್‌. 

ರಚನಾತ್ಮಕ ಮಾನವೀಯ ಸೇವಾ ಮಾನವೀಯ ಶಕ್ತಿಗಳಿಂದಲೂ ಗಾಂಧೀಜಿ (ತೃಷೆ : ಪ್ರಜಾವಾಣಿ ) 

ಕಾರ್ಯಗಳಿಂದ ನಾನು ಕೆಲವು ಪ್ರಭಾವಿತರಾಗಿದ್ದುದು ವಿಶೇಷ. ಕೇರಳದ 
ಬಾಪು ಪ್ರಪಂಚ 07 [ಏಪ್ರಿಲ್‌ 2024 


ವೇಶಕ್ಕೆ 


ಷ್ಲಮಠ 
ಹಿಂಜರಿದ ಗಾಂಧೀಜಿ .. 


ಷ್‌ 
ಲ್ರು 


ಉಡುಪಿಯ ಕೃ 


ನ್ನುವ ವ 


ನೇಕು ಎ: 


ಅದರ ಮೇಲೆ 


ಜಂಗಲ್‌ ನಿರ್ಮಿಸಿ, 


ಅವರನ್ನು ಉಡುಪಿಯ ಮಹಾದಾನಿ 


'ರಿ ನದಿಗಳನು 


ಸಲಾಗಿತ್ತು. 


ನ್ನು ಹೆ 


ಕಾರನ 
ದಾಟ 


3 
9 ಲೀ ಸ 
8 ಗ 
Bus 8 

ಜರ ತ 1 

ಲ 
£3 
32 
ಡಿ 
9 
Bal [ _ 
<8 4 
3 3% ಕ ಡೆ 
Raa ಸ § 
ಇ 1858ಕ್ಕೆ ತ 
R45 YS 8 94 
IgE ae BE 
KBR wap 
pT 
ಈ ಸ ಎಡೆ TE: | 
೨1 ಹತತ ್ಪ ತೌ 
gu RITES 
[NN “Hops 
819888. BISprs 

a 

3 
Kk 
B66 
8 ಜ್‌ 
ತೆ 
5 
1 
ಸ್ಟೆ 
2] 


ks) 
@ 


CALE 
3 ಟ ೫2೫213 


ಸಂಗ್ರಹವಾಗಿತ್ತು. 


ಬಾವು ಪ್ರಪಂಚ 


08 | ಮಾರ್ಚ್‌ 2024 


"ಪಶ್ಚಿಮದಲ್ಲಿ ಹುಟ್ಟಿ ಬೆಳೆದು, ಶಿಕ್ಷಣ ಕಲಿತು, ಪದವಿ 
ಸಂಪಾದಿಸಿದವನಾಗಿ, ನಾನು ಮೊದಮೊದಲು ಗಾಂಧಿಯವರ 
ಆದರ್ಶ ಅತಿಯಾಯಿತು ಎಂದು ಭಾವಿಸಿದ್ದೆ, ಈಗ ಎಪ್ಪತ್ತರ 
ಹರೆಯದಲ್ಲಿ, ನಲವತ್ತು ವರ್ಷದ ಅನುಭವದ ಮೇಲೆ ನಾನು 


ತೀರ್ಮಾನಕ್ಕೆ ಬಂದಿದ್ದೇನೆ, ಅವರೇ ಸರಿ, ಅಕ್ಷರಶಃ ಶಬ್ಧಕ್ಕೆ ಶಬ್ಧ 


ಬೇಕರ್‌ ಅವರು 1937 ರಲ್ಲಿ ಮುಂಬಯಿಯಲ್ಲಿ 
ಗಾಂಧೀಜಿಯನ್ನು ಭೇಟಿಯಾದಾಗಿನ ಸಂದರ್ಭವನ್ನು ಹೀಗೆ 
ಬರೆದಿದ್ದಾರೆ : “ಭಾರತ ಮತ್ತು ಚೀನಾಗಳ ಜನಜೀವನದ ಬಗ್ಗೆ 


ಜಯವರೊಂದಿಗೆ ಮಾತನಾಡುವುದು 


ಪ್ರಭಾವಿತನಾದ ಜಿ 
ಮಾಡುವ ನನ್ನ ಹ 
, ಅವರು ಆಶೀರ್ವದಿಸಿ ಬಾ ಎಂದು 


a 
ಲ 
ಕ 


ತಿರುವನಂತಪುರಕ್ಕೆ ಹೋದರು. 1984 ರಲ್ಲಿ ಅವರು ಗ್ರಾಮ 
ಪುನರುದ್ಧಾರಕ್ಕೆ ಕಡಿಮೆ ಖರ್ಚಿನ ಗೃಹನಿರ್ಮಾಣಕ್ಕಾಗಿ 
ವಿಜ್ಞಾನ-: -ತೆಂತಜ್ಞಾನಗಳ ಕೇಂದ್ರವನ್ನು ಸ್ಥಾಪಿಸಿದರು. ಅವರು 
ತಮ್ಮ ತೊಂಭ! ಭತ್ತನೆ ವಯಸ್ಸಿನಲ್ಲಿ ಎಪ್ರಿಲ್‌ 1, 2007 ರಂದು 
ನಿಧನರಾದರು. 
ಇವರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಮ: ಸ್ಲಿನ 

ಗೋಡೆ, ಸಗಣಿ, ಲ್ಯಾಟ ತರೈಟ್‌ ಕಲ್ಲು, ಬೊಂಬು ಬಳಸಿ ಕಡಿಮೆ 

ಖರ್ಚಿನ ಕಟ್ಟಡಗಳನ್ನು ಕಟ್ಟಿದರು. ಇವರ ಕಟ್ಟಡಗಳ ಶೈಲಿಗೆ 


"ಸಾವಯವ" ವಾಸ್ತುಶಿಲ್ಪ ಶೈಲಿ ಎಂಬ ಹೆಸರಿದೆ. ಇವರನ್ನು 


ಭಾರತದ ವಾಸ್ತುಶಿಲ್ಪದ 5 ಅತಾಧಕ' ಎಂದು 
ಪ್ರಶಂಸಿಸಲಾಗಿದೆ. ದು 'ದೃಷ್ಣವೆಂದರೆ ಇವರ ಯಾವ 
ಕಟ್ಟಡವನ್ನು ನೋಡಲೂ "ಗಾಂಧೀಜಿ 
ಖುಷಿಪಡುತ್ತುದ್ದರು. 

ಲಾರೆನ್ಸ್‌ ಬೇಕರ್‌ ಒತ್ತಿ ಭೂ "ನಮ್ಮ ದೇಶದ 
ಕಟ್ಟಡಗಳ ಅಗತ್ಯಗಳ ಬಗ್ಗೆ ಲೋ! ಜ್ಞಾನದಿಂದ" ಮಾತನಾಡಿದ 
ನಾಯಕ ಗಾಂಧೀಯೊಬ್ಬರೇ ಎಂದು ನನ್ನ ನಂಬಿಕೆ. ಅವು 


ಮೇಲೆ ಇತರರಿಗಿಂತಲೂ ಹೆಚ್ಚು 


ಲ್‌ ಅವರ ಅಮೋಪನಾಯಕ ಗಾಂಛ ಪುಸ್ತಕ) 
[| 


09 |ಏಪಿಲ್‌ 2024 


ಕರ್ನಾಟಕ 


ಭಾಗ - 11 
ಗಾಂಧಿ ಮತ್ತು ಕರ್ನಾಟಕದ ನಡುವೆ ಒಂದು ಮಧುರ 
ಸಂಬಂಧವಿದೆ. ಕರ್ನಾಟಕದ ಜೊತೆಗಿನ ಗಾಂಧೀಜಿಯವರ 
ಒಡನಾಟ ಮತ್ತು ಸಂಬಂಧವನ್ನು ಇತ್ತೀಚಿನ ಪೀಳಿಗೆಯ 
ಓದುಗರಿಗೆ ತಲುಪಿಸುವ ಉದ್ದೇಶ ನಮ್ಮದು. 
ಅದಕ್ಕಾಗಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆಯ 
ಪ್ರಕಟಣೆಯಾದ “ಗಾಂಧಿ ಮತ್ತು ಕರ್ನಾಟಕ” ಕೃತಿಯನ್ನು 
ಸರಣಿ ಮಾದರಿಯಲ್ಲಿ ಪ್ರತಿ ತಿಂಗಳು ಬಾಪು ಪ್ರಪಂಚ 
ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದೇವೆ. 


ಭಾರತದ ಸ್ವಾತಂತ್ರ್ಯ ಚಚವಜಗೆ ಕರ್ನಾಟಕದ ಹೊಡುಣೆ 
ಅವಾರವಾದುದು,ಅದರಲ್ಲಯೂ ಏದುರಾಜ್ಚಥ ದುರಂತ, ಶಿವಪುರ ಧ್ವಜ ಸತ್ಯಾರ್ರಹ 
ಹಾಗೂ 1982ರ ನಂತರದ (ಮೈಸೂರು ಚಲೋ ಚಚವಆಗಟು) ಕರ್ನಾಟಕದ 
ಕೊಡುಗೆಯೆಂದೆ ಭಾವಿಸುವ ಮಹತ್ವಪೂರ್ಣ ಫಟನೆಗಜಾಣ ಇತಿಹಾಸದಲ್ಲ 
ದಾಖಲಾಗಿವೆ . ಅದಲ್ಲದೆ ಗಾ೦ಲಛೀಜಯವರು ಏಿಶ್ರಾಂತಿರಾ೧ ಕರ್ನಾಟಕದ ನಂಬಿ 
೧೮ಧಾಮವನ್ನು ಆಯ್ದೆ ಮಾಡಿಕೊಂಡಿದ್ದು ಕರ್ನಾಟಕದ ಸುದೈವ. ಅಲ್ಲಿ ಅವರ 
ಆರೋಗ್ಯ ಸುಧಾಲಸಿದ್ದು, ಗಾಲಛೀಜಯವರು ಕರ್ನಾಟಕಕ್ಟೆ 1915ಲ೦ದ 1937ರ 
ಅವಛಿಯಲ್ಲ 19 ಸಲ ಆಗಮಿಸಿದ್ದಾರೆ. ಅವರು ಅಸಹಕಾರ ಆ೦ದೋಲನಕ್ಚಾಣ, ಹಾಲಿ. 
ಸ್ವದೇಶಿ ಆ೦ದೋಲನಶ್ಚಾಣ, ಕಾಂದ್ರೆಸ್‌ ಅಥಿವೇಶನಕ್ಚಾಣ, ಸಿಥಿ ಸಂಗದ್ರಹಕ್ಷಾಣ, ಪಾಪ. 
ಪ್ರಚಾರಕ್ಷಾಗಿ, ಹಲಜನ ಸಿಥಿ ಸಂದ್ರಹಕ್ಷಾಣ, ಹುದಅ ಸಮ್ಮೇಚನಕ್ಚಾಣ ಕರ್ನಾಟಕದ 
ನಾನಾ ಭಾಗಗಚಳ್ಲ ಪ್ರವಾಸ ಕೈಗೊಂಡಿದ್ದಾರೆ. ಈ ಎಲ್ಲಾ ದಾಖಲೆಗಳನ್ನು 
ಗಾಂಛೀಜಯವರೇ ಸ್ವತಃ ತಮ್ಮ ' ಹಲಜನ * ಮತ್ತು” ಯಂಗ್‌ ಇಂಡಿಯಾ ' 
ಪತ್ರಿಕೆಗಚಲ್ಲ 1924, 1927, 1936, ಹಾಗೂ 1937ರ ಅವಧಿಯಲಣ್ಲ ಪ್ರಕಟಸಿದ್ದಾರೆ. 

ಈ ಸಮದ್ರ ದಾಖಲೆಗಳು ' ದಾಂಛೀ ಮತ್ತು ಕರ್ನಾಟಕ ' ಹೃತಿಯಲ್ಲ 
ದಾಖಲಾಣವೆ, ಹಾಗೂ ಕರ್ನಾಟಕದ ಅ೦ಐನ ಮುಂಚೂಣಿ ನಾಯಕರ ಪತ್ರ 
ವ್ಯವಹಾರಗಚು ಅಂಏನ ಛಾಯಾಜಿತ್ರಗಣು ಸಹ ದಾಖಲಾಗಿವೆ. ಅಂದನ ಸ್ವಾತಂತ್ರ್ಯ 
ಹೋರಾಟರಾರರ ನೆನಪುಗಚು ಹೂಡಾ ಈ ಹೃತಿಯಲ್ಲ ಸೇರ್ಪಡೆಯಾಗಿವೆ. ಅಲ್ಲದೆ 
ಕರ್ನಾಟಕಕ್ಕೆ ಧಾಂೀಜಯವರು ಐಂದಿದ್ದ ಹಾಗೂ ನಡೆದ ಘಟನೆಗಳ 
ಅವಲೋಕನವನ್ನು ಸ್ಥಾತಂತ್ಯ ಹೊಂರಾಟದಾರರು ತಮ್ಮ ನೆನಪಿನ ಖುತ್ತಿಂಬ೦ದ 
ತೆಗೆಣ್ಣದ್ದಾರೆ. ಅವುಗಜೆಲ್ಲವನ್ನೂ ಸಿದ್ದವನಹಚ್ಚ ಕೃಷ್ಣಶರ್ಮರ ಮು೦ದಾಶತ್ವದಲ್ಲ 
೦ನ ಸ೦ಗ್ರಹಕಾರರು ಸಂದ್ರಹಿಸಿದ್ದಾರೆ. ಕರ್ನಾಟಕದ 44 ಮಹನೀಯರು ತಮ್ಮ 
ನೆನಪುರಚ ಖುತ್ತಿಂಬ೦ದ ಗಾಂಥೀಜಯವರ ಕರ್ನಾಟಕದ ಭೆಟಯಲ್ಲ ಸಡೆದ 
ಫಟನೆಗಚನ್ನು ಸವಿಸ್ತಾರವಾಣ ದಾಖಅಸಲು ನೆರವಾಣದ್ದಾರೆ. ಅವರ ಮಾತುಗಚು 
ಇಂದಿಗೂ ಈ ಕೃತಿಯನ್ನು ಓದುವಾಗ ಒಂದು ಜಿತ್ರಣವನ್ನು ಓದುಗರ ಸ್ಟೃತಿಪಟಲದಲ್ಲ 
ಮೂಡಿಸುತ್ತವೆ. 


10 | ಏಪ್ರಿಲ್‌ 2024 


ಬಾಘ ಪೆಸಂಚ 


“ಸಭೆ ಆರಂ: 


೫ 
3B 


by ಶಿ 
SpE, ಪ 
~Bp5g ಆ 
dhs ಸ್ಟ 
BBE, B, 
gE DIES 
gBYongs 
HuHSCES 
Ba 


EH LRN 
SYS 
AdBRAS 


-6 ನಿಮಿಷ ಸ್‌ 


5. 


21೪. 1...1೬. 


S WGN ks 
Rm ೨2 


HEE 


ಸ 
| 


11 |ಏಪ್ರಿಲ್‌ 2024 


ಮುಗಿಸುವದರಲ್ಲೇ ಅವರಿಗೆ ಲಕ್ಷ ಹೆಚ್ಚು, 
ಹೀಗಾಗಿ ಮರುದಿವಸವೇ ಅಧಿವೇಶನ 
ಕೆಲಸ ಮುಗಿದರೆ ಮೂರನೇ ದಿನ ಟಿಕೆಟ್‌ 


ಮಾರಾಟ ಆಗುವದಿಲ್ಲ. ಅದರಿಂದ ಬರುವ 
ಉತ್ಪನ್ನದಲ್ಲಿ ಕೊರತೆ ಆಗಬಹುದು 
ಎನಿಸಿತು. ಸ್ವಾಗತ ಸಮಿತಿಯ ಕೆಲವು 
ಸದಸ್ಯರಿಗೆ ಕೇವಲ ಹಣಕ್ಕಾಗಿ 
ಅಧಿವೇಶನವನ್ನು ಮುಂದುವರಿಸುವದು 
ಗಾಂಧೀಜಿಗೆ ಸಮ್ಮತ ಇರಲಿಲ್ಲ. ಗಾಂಧೀಜಿ 
ಇಚ್ಛೆಯಂತೆ ಅತ್ಯಂತ ಕ್ರಮಬದ್ಧವಾಗಿ 
ಕೆಲಸ ನಡೆದು, ಎರಡೇ ದಿನಗಳಲ್ಲಿ 
ಅಧಿವೇಶನ ಮುಕ್ತಾಯ . ಗಾಂಧೀಜಿ 
ಅವರಿಗೆ “ವೇಳೆಯ ಬೆಲೆ ಚೆನ್ನಾಗಿ 
ಗೊತ್ತಿತ್ತು” ಹೀಗೆ ದೇಶಪಾಂಡೆ 
ಗಂಗಾಧರರಾಯರು ಬರೆಯುತ್ತಾರೆ. 
ಕಾಂಗೆಸ್‌ ಅಧಿವೇಶನ ಮುಗಿದಮೇಲೆ 
ಗಾಂಧೀಜಿ ಹೆಚ್ಚಾಗಿಯೇ ಒಂದು ದಿನ 
ವಿಜಯನಗರದಲ್ಲಿ (ಬೆಳಗಾವಿಯಲ್ಲಿ ) 
ಇದ್ದರು. ಬೇರೆ ಬೇರೆ ಪ್ರಾಂತಗಳ 
ಕಾರ್ಯಕರ್ತರೊಂದಿಗೆ ವಿಚಾರ 
ವಿನಿಮಯ ನಡೆಸಲು ಶಿಬಿರದಲ್ಲಿ ಇದ್ದರು. 
ಅಧಿವೇಶನಕ್ಕೆ 15 ದಿನ ಮೊದಲು 
“ಅಧಿವೇಶನ ಕೆಲಸಕ್ಕಾಗಿಯೇ ಹೊರತು 
ಆಡಂಬರಕ್ಕೆ ಅಲ್ಲ. ಆಡಂಬರಕ್ಕೆ ಅಥವಾ 
ಶೃಂಗಾರ ಪ್ರದರ್ಶನಕ್ಕೆ ಬೇರೆ ಕಾರ್ಯಕ್ರಮ 
ಇಟ್ಟುಕೊಳ್ಳಬೇಕು. ಅಧಿವೇಶನದ ಕಾಲ 
ವ್ಯರ್ಥ ಆಗಬಾರದು. ನನ್ನ ಮೆರವಣಿಗೆ 
ಮಾಡಬಾರದು” ಎಂದು ನಿಷ್ಠುರವಾಗಿ 
ಗಾಂಧೀಜಿ ಸ್ಥಾಗತ ಸಮಿತಿಗೆ ತಿಳಿಸಿದ್ದರು. 
ಬೆಳಗಾಂವಿಗೆ ನಾಲ್ಕೈದು ದಿನ ಮೊದಲೇ 
ತಾವು ಬರುತ್ತಿರುವುದರಿಂದ ಆಗಿನಿ೦ದಲೇ 
ಜನರು ಗುಂಪು ಸೇರಿ ಗದ್ದಲ ಆಗುವ 
ಸಂಭವ ಇದೆ. ಹಾಗೆ ಜನರು 
ನೆರೆಯಬಾರದು ಎಂದು ಸಾರ್ವಜನಿಕವಾಗಿ 


12 | ಏಪ್ರಿಲ್‌ 2924 


“ಯಂಗ್‌ ಇಂಡಿಯಾ”ದಲ್ಲಿ ಮೊದಲೇ 
ಸೂಚನೆ ಕೊಟ್ಟಿದ್ದರು. 

ಸ್ವತಃ ಗಾಂಧೀಜಿಯೇ 
ಅಧ್ಯಕ್ಷರಾಗಿದ್ದುದರಿಂದ ಕಾಂಗ್ಲೆಸ್ಸಿನಲ್ಲಿ 
ಬಹುಮತ ಅಪರಿವರ್ತನವಾದಿಗಳಿಗೇ 
ಸಿಗುತ್ತಿತ್ತು. ಅದರಲ್ಲಿ ಎಳ್ಳಷ್ಟೂ ಸಂಶಯ 
ಇರಲಿಲ್ಲ. ಆದರೆ ಗಾಂಧೀಜಿ ಸತ್ಯಾಗ್ರಹಿಗಳು 
ಪರಿವರ್ತನವಾದಿಗಳ ಮುಖಂಡರಾದ 

ಶ್ರೀ ಚಿತ್ತರಂಜನ ದಾಸ್‌ ಮತ್ತು 
ಪಂಡಿತ ಮೋತಿಲಾಲ್‌ ನೆಹರು ಇವರ 
ಸಂಗಡ ಒಪ್ಪಂದ ಮಾಡಿಕೊಂಡಿದ್ದರು. 
ಅದರಿಂದ ಬಹಳ ತೊಡಕಾಗಿದ್ದ ಪಶ್ನೆ 
ಬಗೆಹರಿದಿತು. ಈ ಒಪ್ಪಂದ ಅಧ್ಯಕ್ಷರು 
ಸ್ವಂತ ಜವಾಬ್ದಾರಿಯ ಮೇಲೆ 
ಮಾಡಿಕೊಂಡಿದ್ದು. ಅದಕ್ಕೆ ಕಾಂಗೆಸ್‌ 
ಅಧಿವೇಶನದಲ್ಲಿ ಅ.ಭಾ. ಕಾಂಗೆಸ್‌ 
ಸಮಿತಿಯ ಹಾಗೂ ಕಾಂಗ್ರೆಸ್ಸಿನ ಒಪ್ಪಿಗೆ 
ಬೇಕಾಗಿತ್ತು. ಬೆಳಗಾಂವ ಕಾಂಗ್ಲೆಸ್ಸಿನಲ್ಲಿ 
ಅದು ಸಿಕ್ಕಿತು. ಮುಖ್ಯ ತತ್ವವನ್ನು 
ಬಿಟ್ಟುಕೊಡದಿದ್ದರೂ ವಿವರಗಳಲ್ಲಿ 
ಜಗಳಾಡುವ ಸ್ವಭಾವ ಅವರದಲ್ಲ. 
ಅದರಿಂದ ಕೆಲಸ ಕೇಡು. ವಿರುದ್ಧ ಇದ್ದರೂ 
ಕೂಡ ಅವರೂ ಪ್ರಾಮಾಣಿಕರೇಕೆ 
ಆಗಿರಬಾರದು ಎ೦ಬ ನಿಲುವು ಅವರದು. 
ಮಾಡಿಕೊಂಡ ಒಪ್ಪಂದವನ್ನು 
ಸ್ವಯಂಅಕ್ಷರಶಃ ಅವರು ಪಾಲಿಸಿದರು. 
ಇತರರೂ ಹಾಗೇ ನಡೆಯಬೇಕೆಂದು 
ಅವರು ಹೇಳುತ್ತಿದ್ದರು. 

ಬೆಳಗಾಂವ ಕಾಂಗ್ರೆಸ್ಸಿನಲ್ಲಿ ಅಧ್ಯಕ್ಷರ 
ಪ್ರಾರಂಭ ಭಾಷಣ : 26-12-1924 

ಮಹಾತ್ಮಾ ಗಾಂಧೀ ಅಧಿವೇಶನಕ್ಕೆ 
ಅಧ್ಯಕ್ಷರು. ಅಧ್ಯಕ್ಷರು ವೇದಿಕೆಯಿಂದ ಕೆಳಗೆ 
ಇಳಿದು ಭಾಷಣ ಮಾಡುವ ಸ್ಥಳಕ್ಕೆ 


ಬಂದರು . ಎತ್ತರವಾದ ಒಂದು ಸ್ಟೂಲಿನ 
ಮೇಲೆ ಕುಳಿತು, ಎದುರಿಗೆ ಗಡಿಯಾರ 
ಇಟ್ಟುಕೊಂಡರು. ಸ್ವಾಗತಾಧ್ಯಕ್ಷರು ಒಂದು 
ಗಂಧದ ಮರದ ಪೆಟ್ಟಿಗೆಯಲ್ಲಿ ಕರ್ನಾಟಕ - 
ಒಂದು ಕೈಪಿಡಿ (ಏಚಿಡಿಟಚಿಣಚಿಇಚಿ 
ಊಚಿಟೆಜ 199%) ಎಂಬುದನ್ನು ಇಟ್ಟು 
ನೀಡಿದರು . 

ಗಾಂಧೀಜಿಗೆ ಚಪ್ಪಾಳೆಗಳ ನಡುವೆ 
ಅದನ್ನು ಸ್ವೀಕರಿಸಿದರು . 10 ನಿಮಿಷ 
ಹಿಂದಿಯಲ್ಲಿ ಮಾತನಾಡಿದರು. 

ಗಂಗಾಧರರಾಯರೇ, ಸೋದರ 
ಸೋದರಿಯರೇ, ನನಗೆ ನೀವು ಮಾಡಿರುವ 
ಗೌರವವನ್ನು ಕೆಡಿಸುವಂತೆ ದೊಡ್ಡ ಭಾಷಣ 
ನಾನು ಮಾಡುವದಿಲ್ಲ; ನಾನು 
ಹೇಳಬೇಕಾದದ್ದು ತಮಗೆ ಆಗಲೇ ಗೊತ್ತಿದೆ. 
ನನ್ನ ಭಾಷಣ ಹಿಂದೀ, ಕನ್ನಡ ಮರಾಠಿ 
ಭಾಷೆಗಳಿಗೆ ಭಾಷಾಂತರ ಆಗಿದೆ. 
ಇಂಗ್ಲೀಷಿನಲ್ಲಿಯೂ ಇದೆ. ನಿನ್ನೆ ಸಂಜೆಯ 
ಹೊತ್ತಿಗೆ ನಿಮಗೆಲ್ಲರಿಗೂ ಅದರ ಪ್ರತಿಗಳು 
ಸಿಗಬೇಕು ಎಂದು ಗಂಗಾಧರರಾಯರನ್ನು 
ಪ್ರಾರ್ಥಿಸಿದ್ದೆ. ನಿಮಗೆ ಸಿಕ್ಕಿದೆ. ನೀವು ಅದನ್ನು 
ಚೆನ್ನಾಗಿ ಓದಿಕೊಂಡಿದ್ದೀರಿ ಎಂದು 
ತಿಳಿದಿದ್ದೇನೆ. 


ನಾನು ಹೇಳಬೇಕಾದದ್ದು ಇಷ್ಟೇ. 1920- 
21ರಲ್ಲಿ ನಾವು ಏನು ಸಾಧಿಸಬೇಕು 
ಎಂದಿದ್ದೆವೋ ಅದನ್ನು ಸಾಧಿಸಲಾಗಲಿಲ್ಲ. 


ನಮ್ಮೊಳಗೆ ಅನೈಕಮತ್ಯ ವಿರಸ ತಲೆ 
ಎತ್ತಿಕೊಂಡಿದೆ. ಹಿಂದೂಗಳೂ, ಮುಸ್ಲಿಮರೂ 
ಪರಸ್ಪರ ಶತ್ರುಗಳು ಎಂದು ತಿಳಿದುಕೊಂಡು 
ಶಾರೀರಿಕ ಹಿಂಸೆಯನ್ನು ಮಾಡುತ್ತಿದ್ದಾರೆ. 
ಇದು ಸ್ವರಾಜ್ಯ ಸಾಧನೆಗೆ ದಾರಿಯಲ್ಲ ಎಂದು 
ಹೇಳುವ ಅಗತ್ಯವಿಲ್ಲ. ಹಿಂದೂಗಳು ನಾವು, 
ಅಸ್ಪಶ್ಯರನ್ನು ಕೀಳಾಗಿ ಕಾಣುತ್ತೇವೆ, ಅವರನ್ನು 
ಮುಟ್ಟಿದರೆ ಪಾಪ ಎಂದು ತಿಳಿದಿದ್ದೇವೆ. 
ಇದು ದೇವರೆದುರು ಮಾಡಿದ ಮಹಾಪಾಪ. 
ಈಗಾಗಲೇ 3- 4 ವರ್ಷಗಳಿಂದ 
ದೊಡ್ಡವರು ಚಿಕ್ಕವರು ರಾಟೆ ತಿರುಗಿಸಬೇಕು 
; ಕಾಂಗ್ರೆಸ್ಸಿನಲ್ಲಿ : 
ಅ.ಭಾ.ಕಾಂಗೆಸ್‌ ಸಮಿತಿಯಲ್ಲಿ 
ರಾಟಿಯ ಮೂಲಕ ಸ್ವರಾಜ್ಯ ಸಂಪಾದನೆ 
ಆಗಬೇಕು ಎಂದು ಹೇಳುತ್ತಿದ್ದೇವೆ. ಈ 
ಚಳವಳಿಯ ಪ್ರಚಾರಕ್ಕಾಗಿ ನಾನು ಪೂನಾಕ್ಕೆ 
ಹೋಗಿದ್ದಾಗ. ಲೋಕಮಾನ್ಯ ತಿಲಕರು ಕೊಟ್ಟ 
“ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು” ಎಂಬುವ 
ವಾಕ್ಕಾರ್ಥವನ್ನು ಹೇಳಿ ಅದನ್ನು ಪೂರ್ಣ 
ಮಾಡುವುದೇ ನನ್ನ ಬದುಕಿನ 

ಪರಮೋದ್ದೇಶ ಎಂದು ಹೇಳಿದೆ. 


ನಾನು ಮತ್ತೆ ಅದನ್ನೇ ಹೇಳುತ್ತಿದ್ದೇನೆ. 


ಬಾಘ ಪೆಸಂಚ 


ನಮಗೆ ಸ್ವರಾಜ್ಯ ಬೆ 
ದಾರಿ ರಾಟೆ, ನೂಲು, ಖಾದಿ. ಇದು. 
ನಮಗೆ ಗೊತ್ತಿದೆ. ಆದರೆ ಅದರಂತೆ 


ಮಾಡುವುದಿಲ್ಲ ಎಂದು ನನಗೆ 
ವಿಷಾದವಾಗುತ್ತದೆ. ನನಗೆ ಬೇರೆ ಏನೂ 
ಗೊತ್ತಿಲ್ಲ. ಜೇರೆ ಯೋಚಿಸುವುದೂ ಇಲ್ಲ. 
ಸೋದರ ಸೋದರಿಯರೇ. ನಿಮ್ಮ ಎದುರಿಗೆ 
ನಿಂತು ಭಾಷಣ ಮಾಡುವುದು ವ್ಯರ್ಥ. 


ಭಾಃ 
ಅದು ನಮ್ಮನ್ನು ಎಲ್ಲಿಗೂ 
ಲ್ಲ. ನಿಮಗೂ ನನಗೂ 
ವಾದ ಕಾಲಹರಣ ಮಾತ್ರ. 
ನು ದೇವರ ಕಿಂಕರ 
ಎಂದುಕೊಂಡಿದ್ದೇನೆ. ಈ ರೀತಿ ನಮಗೆ 
ಸ್ವರಾಜ್ಯ ದೊರೆಯುವುದಿಲ್ಲ ಎಂದು ನಾನು 
ಲ್ಲೆ, ಬೇಗಂ ಮಹಮ್ಮದಾಲಿ ಒಂದು ಸಾರಿ 
ನನಗೆ ಹೇಳಿದರು, - ಕಾಂಗ್ರೆಸ್‌ 
ಅಧಿವೇಶನಕ್ಕೆ ಹೋದಾಗಲೆಲ್ಲ ಸ್ವರಾಜ್ಯ 
ಬಂತು ಎಂದು ಒಂದು ವಾರ ತನಗೆ 
ಅನಿಸುತ್ತದೆ ಎಂದು. ಎಂದರೆ ಸ್ವರಾಜ್ಯದ 
ನಾಟಕ iden ಅಂತ , ಒಬ್ಬ 1 
ವೇಷಧಾರಿ ಹರಿಶ್ಚಂದ್ರನ ಪಾತ್ರ ಮಾಡಿದಂತೆ 
ಆಗುತ್ತದೆ. ಹರಿಶ್ಚಂದ್ರನ ವೇಷ ಹಾಕಿದವನು 
ಸತ್ಯವಂತ ನೌದೊ ಅಲ್ಲವೋ ನಮಗೆ 
ತಿಳಿಯದು, ಈ ಸ್ವರಾಜ್ಯೋತ್ರವ ಒಂದು 
ಟಕೆ ಆಗಿದೆ. ಆದ್ದರಿಂದಲೆ ನಿಮಗೆ 
ಕು ದಾಸರು 
ಮಂಡಿಸುತ್ತಾ ರೆ, 
ಪಿ ಇ ಒಪ್ಪಿಗೆ ಕೊಡಿ. 
ನಿರಾಕರಿಸಿ, ಅದರಲ್ಲಿ 


ವಿಷಯವೂ ಇಲ್ಲ. ನಾವು. 
ವೆ ಎಂದಷ್ಟೇ ಅದರ 


ಜಾ "ಎನಿಸಿದರೆ ಇ ದನ್ನು 


ಎ ಎಳೆಯುವ ಉ! ದ್ದೇಶ "ನನ್ನದಲ್ಲ. 
ನಿಮ್ಮ ಸಂಗಡ ಹುಡುಗಾಟಿಕೆ ಆಡುವುದಿಲ್ಲ. 
ನನಗೆ ತಿಳಿದದ್ದನ್ನು ನನಗೆ ಅನಿಸಿದ್ದನ್ನು 


ನಾನು ಹೇಳುತ್ತಿದ್ದೇನೆ: 

ನಮ್ಮ ಕೋಟಿ ಕೋಟಿ ಜನ ಸೋದರ 
ಸೋದರಿಯರು ಎಲ್ಲಿಯವರೆಗೆ ರಾಟೆಯಲ್ಲಿ 
ವಿಶ್ವಾಸವಿಡುವುದಿಲ್ಲವೋ, ರಾಟೆಯನ್ನು 
ನೂಲುವುದಿಲ್ಲವೋ, ಖಾದಿಯನ್ನು 
ಮಾಡುವುದಿಲ್ಲವೋ ಮತ್ತು 
ಧರಿಸುವುದಿಲ್ಲವೋ ಅಲ್ಲಿಯವರೆಗೆ ಸ್ವರಾಜ್ಯ 
ಬರುವುದಿಲ್ಲವೆಂದು ನಾನು 
ಮನಗಂಡಿದ್ದೇನೆ. ಈ ಖಾದೀ ಕಾರ್ಯ 


ಅನುಷ್ಠಾನ ಆಗುವವರೆಗೆ ಭಾರತದ 
ಡತನ' ನೀಗದು. 
ನಮ್ಮ ಕೋಟ್ಯಂತರ ಬಡಬಗ್ಗರಿಗೆ ಹಿಟ್ಟು 


ದೊರೆಯುವವರೆಗೆ ನಮಗೆ ಸ್ವರಾಜ್ಯ ಇಲ್ಲ. 
ನಿಮಗೆ ಸ್ವರಾಜ್ಯ ಸಿಗಬೇಕಾದ! ತೆ ಇದೇ 
ಕರಾರಿನ ಮೇರೆಗೆ ದೇಶಬಂಧು 
ದಾಸರೊಂದಿಗೆ, ಪಂಡಿತ್‌ 
ಮೋತಿಲಾಲರೊಂದಿಗೆ ನ 
ಒಪ್ಪಂದ ಮಾಡಿಕೊಂಡು. ಅದನ್ನು ಇಡೀ 
ದೇಶದ ಮುಂದೆ ಇಟ್ಟಿದ್ದೇನೆ. ನಾನು 
ಬಯಸಿದ್ದರಲ್ಲಿ ಏನೂ ತಪ್ಪಿಲ್ಲ 
ನಂಬಿದ್ದೇನೆ. ತಾವು ಬಯಸಿದಂತೆ 
ಮಾಡುವ ಅವರ ಹಕ್ಕನ್ನು ಒಪ್ಪಿಕೊಳ್ಳುತ್ತೇನ 
ನನ್ನ ಮಟ್ಟಿಗೆ ಶಾಸನಸಭೆಗಳಿಂದ 
ಏನೂ ಲಾಭ ಇಲ್ಲ ಎಂದುಕೊಂಡಿದ್ದೇನೆ. 


ಲ 
ನ 

4 
0 


4 Y 
ತ 2 
ಪ 
ESS 
as 
8 


[28 
8 
| 
3 


'ವರೂ ದೇಶದ ನಾಯಕರೇ. ನಾ 
ಬೇಡ ಎಂದು ಹೇಳಲು ಯಾರು 
ಹೋಗಬೇಕು ಎನ್ನುವವರು ಶಾಸನ; ಸ 
ಹೋಗಲಿ ಎನ್ನುತ್ತ ತ್ತದೆ ಒಪ್ಪಂದ. 
ಹಕಾರಿಗಳು " ಅವರನ್ನು ಹಿಂಬಾಲಿಸ 
ಎಂದು ಅರ್ಥವಲ್ಲ ಕಾಂಗೆಸ್‌ 
ರಿವರ್ತನ ವಾದಿಗಳಿಗೆ ಎಷ್ಟರ ಮಟ್ಟಿಗೆ 


ಜಡ 


Jeune 
84 
agg 
bg 
48 
8 
2 OE 
ಸ್ಟಡಿ 
ಇತ್ತ 
30. 


ಅವರು ಕಾಂಗ್ರೆಸ್ಸಿನ ಪಃ 
ಹೋಗುತ್ತಾರೆ. ಇದು ತಪ್ಪು ಎಂದು ಹೇಳಿದೆ. 
ಆದರೆ ನನ್ನದೇ ಸರಿ, ಉಳಿದವರು ತಪ್ಪು 


ಎಂಬ ಭಾವನೆಯು ಅಳಿಯಬೇಕು. 


a8 


ಜಗತ್ತಿನಲ್ಲಿ ಬೇರೆ ಬೇರೆ ಮನೋಧರ್ಮ 
ಇರುವವರೆಗೆ ಭಿನ್ನಾಭಿಪ್ರಾಯಗಳು ಇದ್ದೇ 


ನಾವು ಎಲ್ಲವನ್ನೂ ಅಪ್ಪಿಕೊಳ್ಳುತ್ತೇವೆ. ಇದು 
ಅಹಿಂಸೆಯ ಒಂದು ಅಂಗ. ಆದರೆ ನಾನು 
ಹೇಳಿದ ಹಾಗೆ ಇದು ಚಿಕ್ಕ ವಿಷಯ. ಈ 
ಪ್ರ ಲ್ಲಿ ವಿಷಯ ರಾಟೆ. 
ಚರಖಾಶಾಸ್ತ್ರದಲ್ಲಿ ನಿಮಗೆ ನಂಬಿಕೆ 
ಇಲ್ಲದಿದ್ದರೆ, ಖಾದಿಯಲ್ಲಿ ನಿಮಗೆ ಶ್ರದ್ಧೆ 


ಇಲ್ಲದಿದ್ದರೆ. ಈ ಹೊಸ ಮತದಾನ ಪದ್ಧತಿ 
ಕಾಂಗೆಸ್ಸನ್ನು ದುರ್ಬಲಗೊಳಿಸುತ್ತದೆ ಎಂದು 
ನಿಮಗನಿಸಿದರೆ. ರಾಟೆಯನ್ನು ಕೈಬಿ 
ಎನ್ನುತ್ತೇನೆ. 


ಸೋದರರೇ, ಈ ಕೆಲಮಾ: 
ಹರಕುಮುರುಕು ಹಿಂದಿಯಲ್ಲಿ 


ಗ 4 


13 |ಏಪ್ರಿಲ್‌ 2024 


ಕರ್ನಾಟಕದ. ದಕ್ಷಿಣಭಾರತದ ಕೆಲವರು 
ಇಂಗ್ಲೀಷಿನಲ್ಲಿ ಮಾತನಾಡಿ ಎನ್ನುತ್ತಿದ್ದೀರಿ. 
ಇದರಿಂದ ನನಗೆ ನೋವಾಗುತ್ತದೆ. 
ನಾನು ಭಾರತಕ್ಕೆ ಬಂದಾಗಿನಿಂದ ಕನಿಷ್ಠ 
ಪಕ್ಷ ಕಾಂಗ್ರೆಸ್ಸಿನಲ್ಲಾದರೂ ಸ್ವರಾಜ್ಯದ 
ಮಾತನಾಡುವಾಗ, ಹಿಂದಿಯಲ್ಲೇ 
ಮಾತನಾಡೋಣ ಎನ್ನುತ್ತಿದ್ದೇನೆ . ನಮ್ಮ 
ದುರ್ದೈವ, ನಮ್ಮ ಶಿಕ್ಷಣ ಬಹಳ ತಪ್ಪು. 
ಅದರ ತುಂಬ ಸೋಮಾರಿತನ 
ಸೇರಿಕೊಂಡಿದೆ. ಇದಕ್ಕಾಗಿ ಎಷ್ಟು ಪ್ರಯತ್ನ 
ಮಾಡಬೇಕೊ ಅಷ್ಟು ಪ್ರಯತ್ನ 
ಮಾಡುತ್ತಿಲ್ಲ. ಈಗಲೂ ಕೂಡ ನನ್ನ 
ಹರಕುಮುರುಕು ಹಿಂದಿ ತಮಿಳುನಾಡಿನ, 
ಕರ್ನಾಟಕದ ಸೋದರರಿಗೆ 
ಅರ್ಥವಾಗುತ್ತದೆ ಸ್ವಲ್ಪಮಟ್ಟಿಗೆ ಎಂದು 
ನನಗೆ ಮನವರಿಕೆಯಾದರೆ ನಾನು 
ಸಮಾಧಾನಗೊಂಡು ಹೋಗುತ್ತೇನೆ. 
ಆದರೆ ಪರಿಸ್ಥಿತಿ ಹಾಗಿಲ್ಲ. ದೇಶಬಂಧು 
ದಾಸರನ್ನು ನಾನು ಮರೆಯುತ್ತಿದ್ದೇನೆ. ಈ 
ಪಾಪಕ್ಕೆ ಬಂಗಾಳದ್ದೂ ಕಾಣಿಕೆ ಇದೆ. 
ರವೀಂದ್ರನಾಥ ಠಾಕೂರರು ಅಂಥ 
ಅದ್ಭುತ ಸಾಹಿತ್ಯ ಸೃಷ್ಟಿಸಿರುವ ಆ 
ಭಾಷಯನ್ನು ಕಲಿಯಲು ದೇವರು ನನಗೆ 
ದ್ದರೆ ಚೆನ್ನಾಗಿತ್ತು. ನನ್ನ 


ಹೇಳಬಹುದಾಗಿತ್ತು.ಇನ್ನು ಒಂದೇ ಒಂದು 


ಇದ್ದರೆ ನನ್ನ ಹೃದಯದಲ್ಲಿ ಮಾಲವೀಯ 
ಅವರಿಗೆ ಯಾವ ಸ್ಥಾನವಿದೆಯೋ 
ಮೌಲಾನಾ ಮಹಮದಾಲಿ, ಶೌಕತಾಲಿ 
ಮತ್ತು ಇತರ ಮುಸಲ್ಮಾನರ ಬಗ್ಗೆಯೂ 
ಅದೇ ಸ್ಥಾನ ಇರಬೇಕು. ಅವರು ನಮ್ಮನ್ನು 
ಶತ್ರುಗಳೆಂದು ತಿಳಿದರೂ ಕೂಡ ನಮ್ಮ ಈ 
ಭಾವ ಕದಲಕೂಡದು; ವಿಚಿತ್ರ ಅಲ್ಲವೇ 
ಇದು. ಅದು ಇದೇ. ಇನ್ನು ನೀವು 
ಗೊತ್ತುವಳಿ ಓದಿಕೊಳ್ಳಿ ಮತ್ತು ದಾಸರು 
ಹೇಳುವದನ್ನು ಕೇಳಿಕೊಳ್ಳಿ ದಾಸರಿಗೆ 
ಗೊತ್ತುವಳಿ ಓದಲು 
ಒತ್ತಾಯಪಡಿಸಬೇಡಿರಿ.ಅಧ್ಯಕ್ಷರು 
ಇಂಗ್ಲಿಷಿನಲ್ಲಿ ಭಾಷಣ ಮುಂದುವರಿಸಿದರು; 


ಬಿನ್ನಹ. ಚೆನ್ನಾಗಿ ತಿಳಿದುಕೊಳ್ಳಿ. ನಾನು 
ಹೇಳಬೇಕಾದ್ದನ್ನೆಲ್ಲ ಹಿಂದಿಯಲ್ಲಿ 
ಹೇಳಿದ್ದೇನೆ. ನಿಮಗೂ ಅರ್ಥವಾಗಿದೆ. 
ದಾಸರು ಬಂದು ತಮಗೆ ಬೇಕಾದದ್ದನ್ನು 
ಹೇಳುತ್ತಾರೆ. ದಾಸರು ಗೊತ್ತುವಳಿಯನ್ನು 
ಓದುವದಿಲ್ಲ. ಓದಲು ಒತ್ತಾಯ 
ಮಾಡಬೇಡಿ. ನೀವು ಓದಿರದಿದ್ದರೆ ನಾಳೆ 
ಪತ್ರಿಕೆಗಳಲ್ಲಿ ಓದಿ, ಅದರಲ್ಲಿ ಇರುವುದು 
ಇಷ್ಟೇ. ಪರಿವರ್ತನವಾದಿಗಳು, 
ಅಪರಿವರ್ತನವಾದಿಗಳು ಏಕಮತದಿಂದ 
ಇರಬೇಕು ಎಂಬುದು ಆಶಯ. ನಮ್ಮ 
ಅಭಿಪ್ರಾಯಗಳು ಬೇರೆ ಬೇರೆ. ಆದರೆ 
ನಮ್ಮ ಹೃದಯ ಒಂದೇ, ನೀವು 
ಅಪರಿವರ್ತನವಾದಿಗಳಾಗಿದ್ರೆ ನಿಮ್ಮ 
ಹೃದಯದಲ್ಲಿ ನನಗಿರುವಷ್ಟು ಸ್ಥಾನವೇ 
ದೇಶಬಂಧು 

ದಾಸರಿಗೆ, ಪಂಡಿತ್‌ 
ಮೋತೀಲಾಲರಿಗೆ, ಕೇಲ್ಕರ್‌ ಮತ್ತು 
ಇತರರಿಗೆ ಇರಬೇಕು. ನಿಮ್ಮ 
ನಾಯಕರುಗಳಿಗೆ ಕೊಡುವಷ್ಟು 
ಗೌರವವನ್ನು ನನಗೂ ಕೊಡಬೇಕು. ಇದೇ 
ಹಿಂದೂ ಮುಸ್ಲಿಂ ಐಕ್ಯತೆ. ಹಿಂದೂ 
ಮುಸ್ಲಿಮ್‌ ಐಕ್ಯ ಎ೦ದರೆ ನಾನು ಸನಾತನ 


ಹತ್ತು ನಿಮಿಷಕ್ಕಿಂತ ಹೆಚ್ಚಾಗಿ 
ಮಾತನಾಡುವುದಿಲ್ಲ. ಅರ್ಧಗಂಟೆ 
ಎಂದುಕೊಂಡಿದ್ದೆ. ಅದರಲ್ಲೇ ಆಗಲೇ 
ಭಾಷಣಕ್ಕೆ ತುಂಬಾ ಹೊತ್ತು ತೆಗೆದುಕೊಂಡೆ. 
ನನ್ನ ಭಾಷಣ ನಿಮಗೆ ಆಗಲೇ ಸಿಕ್ಕಿದೆ. 
ಅದನ್ನು ಕೂಡಾ ಈಗ ಓದುವದಿಲ್ಲ. 
ಅದರಿಂದ ನಿಮಗೂ ಕಾಲಹರಣ, ನನಗೂ 
ಕಾಲಹರಣ. ನಿಮಗೆ ಬೇಸರ, ಆದ್ದರಿಂದ- 
ಭಾಷಣ ಓದುವದಿಲ್ಲ. ಆದಷ್ಟು ಕೆಲಸಕ್ಕೆ 
ತೊಡಗಬೇಕು - ದೇಶಬಂಧು ದಾಸರು 
ಮುಖ್ಯ ಗೊತ್ತುವಳಿಯನ್ನು ಮಂಡಿಸುತ್ತಾರೆ. 
ನೀವು ಆ ಗೊತ್ತುವಳಿಯನ್ನು ತಿರಸ್ಕರಿಸಿದರೆ, 
ನಿಮ್ಮ ದಾರಿ ನೀವು ಹಿಡಿದು, ದೇಶಕ್ಕೂ 
ನಿಮಗೂ ಯಾವುದು ನಿಮಗೆ ಉತ್ತಮ 
ಎನಿಸುತ್ತದೆಯೋ ಆ ರೀತಿ ಮಾಡಬೇಕು; 
ನಾನು ಉತ್ತಮ ಎಂದು ತಿಳಿದುಕೊಂಡ 
ಕೆಲಸವನ್ನು ಎಂದರೆ ನೂಲುವದನ್ನು 
ಮಾಡಲು ನನಗೆ ಅನುಮತಿ ಕೊಡಬೇಕು. 
ನಿಮ್ಮ ಮುಂದೆ ಬರುವ ಗೊತ್ತುವಳಿಯನ್ನು 
ಪ್ರತಿಯೊಬ್ಬರೂ ಚೆನ್ನಾಗಿ ಪರ್ಯಾಲೋಚಿಸಿ 
ಎಂದು ಕೇಳಿಕೊಳ್ಳುತ್ತೇನೆ. 

ರಾಷ್ಟದ ಮುಂದೆ ಒಂದು ಕ್ರಾಂತಿಕಾರಿ 
ಪರಿವರ್ತನೆಯ ವಿಚಾರವನ್ನು 
ಮಂಡಿಸಲಾಗುತ್ತಿದೆ. ಲಾಲಾಜಿ ಹೇಳಿದಂತೆ 


ಕಲ್ಕತ್ತೆಯ ವಿಶೇಷ ಅಧಿವೇಶನದಲ್ಲಿ - 
1920ರಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರ 
ಕೈಕೊಂಡ ಪರಿವರ್ತನೆಯಷ್ಟೇ ಇದೂ 
ಕೂಡ ಕ್ರಾಂತಿಕಾರಿ ಎನ್ನುತ್ತೇನೆ 
ದೇಶದ ಈ ಬದಲಾವಣೆಯು 
ಅದಕ್ಕಿಂತಲೂ ಹೆಚ್ಚು ಕ್ರಾಂತಿಕಾರಿ ಎಂದು 
ಹೇಳಿದ ಅವರ ಮಾತಿಗೆ 
ದನಿಗೂಡಿಸುತ್ತೇನೆ. ಈ ಗೊತ್ತುವಳಿಯನ್ನು 
ನೀವು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು 
ಅದರಂತೆ ನಡೆದರೆ ಸ್ವರಾಜ್ಯದ 
ಹತ್ತಿರಹತ್ತಿರಕ್ಕೆ ನೀವು ಬರುತ್ತೀರಿ ಎಂದು 
ಧೈರ್ಯವಾಗಿ ಹೇಳುತ್ತೇನೆ. ಈ ಗೊತ್ತುವಳಿ 
ಅಸ್ಪಷ್ಟವಾಗಿಲ್ಲ. ಕೆಲಸಮಾಡುವ ಮನಸ್ಸು 
ಇದ್ದವರಿಗೆ ಎಲ್ಲರಿಗೂ ಇದೊಂದು ಕರೆ. 
ಅರ್ಥಮಾಡಿಕೊಳ್ಳಬಲ್ಲ ಗಂಡು ಹೆಣ್ಣು. 
ಯಾರು ಯಾರು ಈ ಸಭೆಯಲ್ಲಿದ್ದರೂ 
ಅವರಿಗಾಗಿಯೇ ಈ ಠರಾವು ಬಂದಿದೆ. 
ದೇಶಬಂಧು ದಾಸರಾಗಲೀ, ಮೌಲಾನಾ 
ಮಹಮ್ಮದಾಲಿ ಆಗಲಿ, ಈ ಠರಾವನ್ನು 
ಒಪ್ಪಿಕೊಳ್ಳಿ ಎಂದು ನಿಮ್ಮನ್ನು ಕೇಳದಿದ್ದರೂ 
ದೇವರ ಸಾಕ್ಷಿಯಾಗಿ ಒಪ್ಪಿಕೊಳ್ಳಲು 
ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ನೀವು 
ಈ ಠರಾವಿನ ಮೇಲೆ ಮತ ಕೊಡುವಾಗ 
ದೈವಸಾಕ್ಷಿಯಾಗಿ ಕೊಡುತ್ತಿದ್ದೇನೆ 
ಎಂದುಕೊಳ್ಳಿ . ರಾಷ್ಟ್ರಕ್ಕಾಗಿ ದೇಶದ 
ಕಡುಬಡವರಿಗಾಗಿ, ಸ್ವರಾಜ್ಯ 
ಸಂಪಾದನೆಗಾಗಿ ಏನಾದರೂ ಮಾಡುವ 
ಸಂಕಲ್ಪ ಕೈಕೊಳ್ಳುವಿರಿ ಎಂದು ಅದರ 
ಅರ್ಥ. ಇದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ 
ಸಂದೇಹ ಇದ್ದರೆ ತಿರಸ್ಕರಿಸಿ ಎನ್ನುತ್ತೇನೆ. 

ಈ ಠರಾವಿನ ಹಿಂದೆ ನನ್ನ ವ್ಯಕ್ತಿತ್ವ ಇದೆ 
ಎಂದು ನೀವು ಚಿಂತಿಸಬೇಕಾಗಿಲ್ಲ. ನಾನು 
ಎಂದೂ ತಪ್ಪು ಮಾಡಲಾರದವನು ಅಲ್ಲ 
ಎಂದು ಪದೇ ಪದೇ ಹೇಳಿದ್ದೇನೆ. ನಾನೂ 
ತಪ್ಪು ಮಾಡುವವ ಎಂದು ಮತ್ತೆ ಮತ್ತೆ 
ಒಪ್ಪಿಕೊಂಡಿದ್ದೇನೆ. ನನ್ನ ಬದುಕಿನಲ್ಲಿ ಕೆಲವು 
ಸಲ ಹಿಮಾಲಯದಂಥ ತಪ್ಪು ಮಾಡಿದ್ದೇನೆ. 
ಒಪ್ಪಿಕೊಂಡಿದ್ದೇನೆ. ಅದಕ್ಕಾಗಿ ಪ್ರಾಯಶ್ಚಿತ್ತ 
ಮಾಡಿಕೊಂಡಿದ್ದೇನೆ. ತಪ್ಪು ಮಾಡದವನು 
ಪರಿಪೂರ್ಣಪುರುಷ, ಅವನು ತಪಸ್ತು 
ಮಾಡಬೇಕಾಗಿಲ್ಲ. 


ಅವನಿಗೆ ಪ್ರಾಯಶ್ಚಿತ್ತ ಬೇಕಿ 


ಏಕೆಂದರೆ ಅವನು ತಪ್ಪನ್ನೇ ಮಾಡ 
ಅಂಥವನು ತಿಳಿಸಿ ಹೇಳಬೇಕಾದ 
ದ್ದ 


ಅಗತ್ಯವೇನಿಲ್ಲ. ಆದ್ದರಿಂದ ನನ್ನ 
ವ್ಯಕ್ತಿತ್ವವನ್ನು ಮರೆತು ಈ ಸಮಸ್ಯೆಗೆ 
ಸ್ರ Ky 


ಸರಿಯಾಗಿ ಉತ್ತರ ಹುಡುಕಿರಿ. 


ಈ ತೀರ್ಮಾನ ಬಹಳ 
ಮಹತ್ತರವಾದದ್ದು ಇದಕ್ಕೆ ವಿರುದ್ಧವಾಗಿ 


14 | ಏಪ್ರಿಲ್‌ 2024 


ಬಾಘ ಪೆಸಂಚ 


ಸಾಕಷ್ಟು ದೊಡ್ಡ ಗುಂಪು ಇದೆ ಎಂದು 
ಬಲ್ಲೆ. ಕೇವಲ ನೂಲುವದನ್ನೆ ನಂಬಿ 
ಕುಳಿತುಕೊಳ್ಳುವದು ಯೋಗ್ಯವಲ್ಲ ಎಂದು 
ಒಂದು ಗುಂಪು. ನೂಲುವದು ಒಳ್ಳೆಯದೇ. 
ಆದರೆ ಇದು ಬಹಳ ಕಷ್ಟದಾಯಕ ದೀರ್ಫ 
ಪ್ರಯಾಸ ಎನ್ನುತ್ತದೆ ಇನ್ನೊಂದು. ಗುಂಪು. 
ಖಾದಿ, ನೂಲುವದು ಒಳ್ಳೆಯವೆ. ಆದರೆ 
ರಾಷ್ಟ್ರೀಯ ಮತಾಧಿಕಾರದಲ್ಲಿ ಇವಕ್ಕೆ ಸ್ಥಾನ 
ಇಲ್ಲ ಎನ್ನುತ್ತದೆ ಮೂರನೆಯ ಗುಂಪು. 
ಇವಕ್ಕೆ ವಿರುದ್ಧವಾದ ಅಭಿಪ್ರಾಯ ನನ್ನದು. 
ದಿನೇ ದಿನೇ ಇದು ನನಗೆ ಹೆಚ್ಚು 
ಮನದಟ್ಟಾಗುತ್ತಿದೆ. 

ಸಾಧ್ಯವಾದರೆ ದಿನವೂ ಪ್ರತಿಯೊಂದು 
ಗಂಟೆಯಲ್ಲಿಯೂ ನಾನು ನೂಲುತ್ತಿದ್ದೆ. 
ರಾಟೆಯ ಒಂದೊಂದು ಸುತ್ತಿನಿಂದಲೂ 
ಸ್ವರಾಜ್ಯ ನಮಗೆ ಹತ್ತಿರ ಹತ್ತಿರ ಬರುತ್ತಿದೆ 
ಎಂದು ನನಗೆ ಅನಿಸುತ್ತದೆ. ಈ 
ಸುತ್ತುಗಳನ್ನು ಮೂವತ್ತು ಕೋಟಿಯಿಂದ 
ಗುಣಿಸಿ, ಅದರಿಂದ ಸ್ನರಾಜ್ಯ ಪ್ರಾಪ್ತಿಗೆ ಎಷ್ಟು 
ವೇಗ ಬರುತ್ತದೆಯೋ ನೋಡಿ. ಈ ಗತಿ, 
ಈ ವೇಗ ಬರಬೇಕಾದರೆ ನೂಲುವ 
ಕ್ರಿಯೆಯಲ್ಲಿ ಸ್ವರಾಜ್ಯ ಸಂಪಾದನೆಯ ಶಕ್ತಿ 
ಅಡಗಿದೆ ಎಂಬ ನನ್ನಲ್ಲಿರುವ ದೃಢವಿಶ್ವಾಸದ 
ಕಾವು ನಿಮ್ಮಲ್ಲೂ ಉಂಟಾಗಬೇಕು. ನನ್ನ 
ಭಾಷಣದಲ್ಲಿ ಎಷ್ಟೋ ಮಾತು ಹೇಳಿದ್ದೇನೆ. 
ಶ್ರೀಮತಿ ಸರೋಜಿನಿದೇವಿ ನಾಯಿಡು 
ಒಂದು ಮಾತನ್ನು ಮಾತ್ರ ಹೇಳಲು ನನಗೆ 
ಹೇಳಿದ್ದಾಳೆ. 

"ದಕ್ಷಿಣ ಆಫ್ರಿಕದಲ್ಲಿ ಅಂಥ 
ಅದ್ಭುತಸೇವೆ ಮಾಡಿಬಂದ ಆಕೆಯ 
ಗೌರವಕ್ಕಾಗಿ ನಾನು ಅದನ್ನು ಹೇಳುತ್ತೇನೆ. 
- ಹಿಂದೂ ಮುಸ್ಲಿಂ ಐಕ್ಕದ ವಿಷಯ. 
ನನಗೆ ಇದರ ಉಲ್ಲಂಘನೆ ತುಂಬಾ 
ಬೇಸರದ ವಿಷಯ . ನಾನು ತುಂಬಾ 
ದಣಿದಿದ್ದೇನೆ. ಹಿಂದೂ ಮುಸ್ಲಿಂ ದಂಗೆ 
ಎಲ್ಲಿಯಾದರೂ ಆಗಲಿ. ಆದರ ಪಾಡಿಗೆ 
ಅದನ್ನು ಬಿಡೋಣ - ಎನ್ನುತ್ತಾರೆ ಶೌಕತ್‌ 
ಅಲಿ. ಆ ದೊಡ್ಡ ತಲೆಯಲ್ಲಿ 'ಜೇಕಾದದ್ದು 
ವಿವೇಕ ಇದೆ; ಅದರಲ್ಲಿ ಬರೀ ಚರಬಿ 
ತುಂಬಿಲ್ಲ (ನಗೆ). ಪದೇ ಪದೇ ಅವರು 
ಹೇಳಿದ್ದಾರೆ - ನನ್ನ ಈ ಮುಸಲ್ಮಾನರಲ್ಲಿ 
ಅವರ ತಲೆ ಕೆಟ್ಟಿದೆ, ಇದೇ ರೀತಿ ನಿಮ್ಮ 
ಹಿಂದೂಗಳೂ ಮೂರ್ಯರಾಗಿದ್ದಾರೆ 
ಜಗಳಗಳನ್ನು ತೀರ್ಮಾನಿಸುವ 
ಪ್ರಯತ್ನದಲ್ಲಿ ಸ್ವರಾಜ್ಯ ನಮ್ಮ ಕೈಯಿಂದ 
ಜಾರಿ ಹೋಗಬಾರದು . ಅವರ ಪಾಡಿಗೆ 
ಅವರನ್ನು ಬಿಟ್ಟುಬಿಡೋಣ. 

ರಾಟೆಯಂತೆ ಹಿಂದೂ ಮುಸ್ಲಿಂ ಐಕ್ಯವು 
ನನಗೆ ಒಂದು ಹುಚ್ಚು. ಅದರಲ್ಲಿ ನನಗೆ 


ಆಸಕ್ತಿ. ರಾಗ, ಭಕ್ತಿ ನಾನು ಅದನ್ನು 
ಕೈಬಿಟ್ಟು ಮರೆತು ಕೂಡಲಾರೆ. ನಾನ” ಈ 
ಹುಡುಗಿ. ಗುಲ್ಲಾರಿನಲ್ಲಿ ತುಂಬ ಮಮತೆ 
ಇಟ್ಟುಕೊಂಡಿದ್ದೇನೆ. ಏಕೆ ಹೀಗೆ ಎಂದು 
ನೀವು ಕೇಳಿರಿ. ಒಂದು ಕಾರಣ ಇಡೆ: 

ಈ ಹುಡುಗಿ ದೊಡ್ಡವಳಾದಾಗ ಒಬ್ಬ 
ಸನಾತನೀ ಗಾಂಧೀಯನ್ನು 
ನೆನೆದುಕೊಳ್ಳುತ್ತಾಳೆ. ಆ ಗಾಂಧೀ ಅವಳ 
ಜೊತೆಗೆ ಮಾಂಸ ತಿನ್ನುತ್ತಿರಲಿಲ್ಲ. ಮಾಂಸ 
ಮುಟ್ಟುತ್ತಿರಲಿಲ್ಲ. ಯಾರು ಬೇಕಾದರೂ 
ತಿನ್ನಲಿ ಎಂದು ಕೈ ಬಿಡುತ್ತಿದ್ದ, ತನ್ನ 
ಪಾಡಿಗೆ ತಾನು ಗೋಪೂಜೆ ಮಾಡುತ್ತಿದ್ದ. 
ಈ ಹುಡುಗಿ ಪೌಢ ವಯಸ್ಕಳಾಗುವ 
ವೇಳೆಗೆ ನಾನು ಸಾಯಬಹುದು. ಅವಳ 
ಪ್ರೌಢಳಾದಾಗ ನನ್ನ ಸಂದೇಶವನ್ನು 
ಪ್ರತಿಬಿಂಬಿಸುತ್ತಾಳೆ. ಇವತ್ತು ಅವಳು 
ಶುದ್ಧಳು. ಏನೂ ಅರಿಯದವಳು. ಎಲ್ಲವು 
ಸರಿ ಎಂದುಕೊಳ್ಳುತ್ತಾಳೆ. ದ್ವೇಷ ಎಂಬುದು 
ಅವಳಿಗಿಲ್ಲ. ಬರಿ ಪ್ರೇಮ, ಪ್ರೇಮದ ಪುತ್ಥಳಿ 
ಅವಳು. ನನಗೂ ಅವಳಿಗೂ ಸ 
ಅಂತರವಿದ್ದರೂ, ನನ್ನ ಸ್ವಂತ ಮಾಂಸ 
ಎನ್ನುವಂತೆ ನಡೆಸಿಕೊಳ್ಳುತ್ತಿದ್ದೇನೆ. ಈ ಹ 
ಮುಸಲ್ಮಾನರ ಸಂಗಡ ಏಕತೆಯನ್ನು 
ಸಾಧಿಸುತ್ತಿದ್ದೇನೆ. ಕೊರಾನ್‌ ಪ್ರಕಾರ 
ಗೋವನ್ನು ಕೊಲ್ಲುವದು ನ್ಯಾಯ ಎಂದು 
ಅವಳು ತಿಳಿಯುತ್ತಾಳ, ನನ್ನ ಧರ್ಮ 
ಗೋವಧೆ ಮಾಡಕೂಡದು ಎಂದು 
ಹೇಳುತ್ತದೆ. ಹೀಗಿರುವಾಗ ಗೋವಧೆ 
ಮಾಡಬೇಡ ಎಂದು ಅವಳನ್ನು 
ಅಡ್ಡಿಪಡಿಸಲು ನಾನು ಯಾರು? ಹಾಗೆ 
ಅಡ್ಡಿ ಪಡಿಸದಿದ್ದರೆ ನನ್ನ ಧರ್ಮಕ್ಕೆ ನಾನು 
ತಪ್ಪಿ ನಡೆದಂತೆ. ಆದರೆ ಪ್ರೇಮದಿಂದ 
ಅವಳ ಮನ ಒಪ್ಪಿಸಿ ಗೆಲ್ಲುತ್ತೇನೆ; ಕೋರಾನ್‌ 
ನೀನು ಗೋವನ್ನು ಕೊಂದೇ ತೀರಬೇಕು. 
ಗೋಮಾಂಸತಿಂದೇ ತೀರಬೇಕು ಎಂದು 
ಹೇಳುವದಿಲ್ಲ. ನನ್ನ ಧರ್ಮ ನನಗೆ ಇದಕ್ಕೆ 
ಸಮೃತಿ ಕೊಡುವದಿಲ್ಲ. ಅಷ್ಟೇ ಅಲ್ಲ, ನನ್ನ 
ಕೋರಾನ್‌ ಗೋವನ್ನು ಪೂಜಿಸುವಂತೆ 
ನನ್ನನ್ನು ಬಲಾತ್ಶರಿಸುತ್ತದೆ . 

ನೀನು ಗೋಪೂಜೆಯನ್ನು 
ಬಿಡಬಹುದು. ಆದರೆ ನಾನು ಗೋಮಾಂಸ 
ತಿನ್ನದಿದ್ದರೆ, ಗೋಪೂಜೆ ಮಾಡಿದರೆ ನೀನು 
ಸೈರಿಸಲೇಬೇಕು. ನನ್ನ ಸ್ನೇಹಕ್ಕಾಗಿ ನೀನು 
ಗೋವಧೆ ಮಾಡದೆ ಬಿಡಬಹುದು. ಇದು 
ನನ್ನ ಪ್ರೇಮದ ರಹಸ್ಯ . ಈ ಚಿಕ್ಕ ಹುಡುಗಿ, 
ಗುಲ್ನಾರ ಬಗ್ಗೆ ನನಗಿರುವ ಮಮತೆಯ 
ಗುಟ್ಟು ಇದೇ. ಆದ್ದರಿ0ದ ಶೌಕತ್‌ ಆಲಿಯು 
ಜೇಬಿನಲ್ಲಿ ನನ್ನನ್ನು ಹೊತ್ತುಕೊಂಡು 
ಹೋಗಲಿ. ನನಗೆ ಒಪ್ಪಿಗೆ. 


ಮಾಲವೀಯರ ಬಗ್ಗೆ ನಾನೇಕೆ 
ವಿಚಾರ ನ ಮಾಲವೀಯರ 
ಬಗ್ಗೆ ನನ್ನ ಪೂ ಜೃಭಾವ ನನಗೆ ಸಹಜ, 
ಸ್ವಾಭಾವಕ. ನ ನಾನು ಮುಸಲ್ಮಾನರ 
ಪಕ್ಷಪಾತಿನೆ ಇದ್ದರೆ ಹೇಗೆ? ಮುಸಲ್ಮಾನರ 
ಪಕ್ಷಪಾತಿಯಾದರೇನೇ ಈ ಸಮಸ್ಯೆ ಗೆ 
ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ 
ಪರಿಹಾರ ನಿಮಗೆ ಸಿಗಬೇಕಾದರೆ 
ಹಿಂದೂಗಳೂ ಮುಸಲ್ಮಾನರೂ ಈ 
ಸಮಸ್ಯೆಗೆ ಏನು ಮಾಡಬೇಕು ಎಂದು 
ಕೇಳಿದರೆ ಪ್ರತಿಯೊಬ್ಬ ಹಿಂದೂ ; 
ಮುಸಲ್ಮಾನ ಪಕ್ಷಪಾತಿಯಾಗಬೇಕು. 
ಪ್ರತಿಯೊಬ್ಬ ಮುಸಲ್ಮಾನನೂ ಹಿ0ದೂ 
ಪಕ್ಷಪಾತಿ ಆಗಬೇಕು ಎನ್ನುತ್ತೇನೆ . 
ದೇವರನ್ನು ನೋಡಬೇಕು ಇಂತು 
ಸಂಧಿಸಬೇಕು ಎನ್ನುವ ದ್ರಷ್ಟಾರ ಒಂದು 
ರೀತಿ ನೋಡುತ್ತಾನೆ, ನಾನು ಇನ್ನೊಂದು 
ರೀತಿ ನೋಡುತ್ತೇನೆ. ಅವನು 
ಮಾಡುವದೆಲ್ಲವು ನನ್ನ ದೃಷ್ಟಿಗೆ ವಕ್ರವಾಗಿ 
ಕಾಣುತ್ತದೆ. ಆಗ ನಾನು ಪಕ್ಷಪಾತಿ 
ಆಗಬೇಕು, ಆಗ ನಾನು ನ್ಯಾಯವಾಗಿ 
ಇರಬಲ್ಲೆ ಎಂದುಕೊಳ್ಳುತ್ತೇನೆ. 
ಮುಸಲಾನರು ಹಿಂದೂ 
ಪಕ್ಷಪಾತಿಗಳಾಗಬೇಕು ಎಂದು 
ಪ್ರಾರ್ಥಿಸಬಯಸುತ್ತೇನೆ. 

ಕಡೆಗೆ ಇನ್ನೊಂದು ಮಾತು ಹೇಳಲು 
ಶ್ರೀಮತಿ ನಾಯಡು ನನಗೆ ಹೇಳಿದ್ದಾಳೆ. 
ಅದು ಉದಾರವಾದಿಗಳ ಬಗ್ಗೆ. ಅವರು 
ಕೇಳುತ್ತಾರೆ. ಮಂದಗಾಮಿಗಳ ಬಗ್ಗೆ 
ಉದಾರವಾದಿಗಳ ಬಗ್ಗೆ (ಲಿಬರಲ್‌ ) 
ಏನಾದರೂ ಹೇಳುತ್ತೀರಾ ಎಂದು. 
ಉದಾರವಾದಿಗಳು ನನಗೆ ಪೂಜನೀಯರು 
ಎಂದು ಹೇಳುತ್ತೇನೆ. ಸ್ವರಾಜ್ಯವಾದಿಗಳು 
ಕಾಂಗ್ರೆಸಿಗೆ ಬರಬೇಕು ಎನ್ನುವಂತೆಯೇ 
ಉದಾರ ವಾದಿಗಳೂ ಬರಬೇಕು 
ಎನ್ನುತ್ತೇನೆ. ಅವರ ಮುಂದೆ ನನ್ನ 
ಹೃದಯವನ್ನು ತೆರೆದಿಟ್ಟಿದ್ದೇನೆ ರಾಟೆಯ 
ಮುಂದೆ ಕುಳಿತು ನೂಲೋಣ ಎನ್ನುತ್ತೇನೆ. 
ಇಲ್ಲ, ರಾಟೆಯ ಮುಂದೆ ಕುಳಿತು 

ನಾವು ನೂಲುವದಿಲ್ಲ ಎನ್ನುತ್ತಾರೆ 
ಅವರು. ಅವರು ಹಾಗೆಂದರೆ ನಾನೇನು 
ಹೇಳಲಿ?) ಕಾಂಗ್ಲೆಸ್ಸಿನೊಳಗೆ ಬನ್ನಿರಿ. 
ನನ್ನನ್ನು ಹೊರಗೆ ನೂಕಿಬಿಡಿರಿ ಎಂದು 
ಅವರಿಗೆ ಹೇಳುತ್ತೇನೆ. ನಾನು ಮುಗಿಸಿದೆ. 
ದೇವರ ಸಾಕ್ಷಿಯಾಗಿ ಹೇಳಿ, - ನೀವು 
ಏನು ತೀರ್ಮಾನಿಸುತ್ತೀರೋ 
ಪ್ರಾಣಹೋದರೂ ಚಿಂತೆಯಿಲ್ಲ. ಅದನ್ನು 
ಮಾಡುತ್ತೇವೆ . 

( ಮುಂದುವರಿಯುವುದು ) 


ಬಾಘು ಪ್ರಸಂಚೆ 


15 [ಏಪ್ರಿಲ್‌ 2024 


ಬಾಘು ಪ್ರಸಂಚೆ 


ಮಾರ್ನೋಮಿ ದೊಡ್ಡಿಯ 
ಮಾದರಿ ಶಿಬಿರ 


ಎ ೦ (3 € 
ಸಿತೆಗಿ Buu 


8 

BREN 

3 BN 3 [4 
EN ತ್ತ 
3 © 
8B D 

ಸ ೫5 

8 ತ 

ನ P: 

| ಡ್‌ ಸ 
ಸ್ಟ್‌ 33 

ಇದ್ರ ಫೆ «3% 
D೬ 5ಬ 
9p 5 
SER ಲಖಿ 
G 1 
ಜೆ Bf 
© 1 3p 
13 BR 
ಗ ಸ 5 
RE ಗ 
[EE ಇತ್ತ » 


2 BEES 
SBTSRBSSE 


ಸ ಟಿಕ್‌ ನ 
5B ೫೫% 3k 
WBE | 


16 | ಏಪ್ರಿಲ್‌ 2024 


ಕರ್ನಾಟಕ ರಾಜ್ಯ ೩ 


ಎಂ! 


ಒಂ! 
ಶಿಸ್ತು. ಸಂಯಮ, 
ಉತ್ತಮ ನಾಯಕತ್ವ. ವೃಕ್ತಿಗೌರವ, ಕಾಯಕ 


ೋಭಾವ 


ಮನೊ 


ES 
BT 
gu” 
S888 
ಔಣ ಔಿಭ್ರಡ 
Opry 
ಇತ 
oR 
BG 

9H 
BEER 
ಗ 

Ns] 

ಚ 

3 


3 
|S) 


RD 


ಸ 
4! 


ಸ್ರ 


ಜನಾಂಗ ಅದರಲ್ಲೂ 


g 


\ ಕ 


ಆಗಲೇ 


ದಯ ಸಾಧ್ಯ" ಎನ್ನುವ 


ಬೇ: 


ಲಿಯ 


ವರ 


ರಾಷ್ಟದ ಆ 


3 
8 
[; 


ಊರಿನ 


ಸ್ತಿಗೆ ಮುಂಚೆ ಮತ್ತು ನಂತರ 


17 [ಏಪ್ರಿಲ್‌ 2024 


ಬಾಘೆ ಪೆಸಂಚ 


ಆಶ್ರಯದಲ್ಲಿ ದೆಹಲಿ ಕೇಂದ್ರ ಗಾಂಧಿ 


ಸ್ಮಾರಕ ನಿಧಿ 75 ವರ್ಷಾಚರಣೆಯ 
ಸವಿನೆನಪಿಗಾಗಿ ಶ್ರೀಮತಿ ಯಶೋದರಮ್ಮ 
ದಾಸಪ್ಪ ಸಂ; 'ವ್ಯಸನ ಮುಕ್ತ 
ಸಮಾಜಕ್ಕಾಗಿ ತೆ" ಎಂಬ 
ಕೇಯ! ಸೊಂದಿಗೆ ಗಾಂಧಿ ತತ್ವ ಪ್ರೇರಿತ 
ಯುವಜನ ಪ್ರೇರಣಾ ಶಿಬಿರವನ್ನು 


ಮದ್ದೂರು ತಾಲೂಕು ಬೆಸಗರಹಳ್ಳಿ ಗ್ರಾಮ 
ಪಂಚಾಯಿತಿ ಮಹರ್ನವಮಿ ದೊಡ್ಡಿಯಲ್ಲಿ 
ದಿನಾಂಕ 12.03.2024 ರಿಂದ 18. 3.24ರ 
ವರೆಗೆ 7 ದಿನದ ವಿಶೇಷ ಶಿಬಿರ 
ಯೋಜಿಸಲಾಗಿತ್ತು. 


[3 


ಕಸ್ತೂರಬಾ ಹಾಗೂ ಮಹಾತ್ಮ 
ಗಾಂಧೀಜಿಯವರ ಅನುಯಾಯಿಗಳಾಗಿ 
ನಿಸ್ವಾರ್ಥ ಬದುಕಿನ ಮೂಲಕ ಗಾಂಧಿ 
ಮಾರ್ಗದಲ್ಲಿ ಆದರ್ಶವಾಗಿ ಬಾಳಿದ 
"ಕರ್ನಾಟಕದ ಕಸ್ತೂರ ಬಾ" ಎಂದೇ 
ಪ್ರಖ್ಯಾತರಾದ ಪದ್ಮಭೂಷಣ ಶ್ರೀಮತಿ 
ಯಶೋದರಮ್ಮ ದಾಸಪ್ಪ ಅವರು ಮಹಿಳೆ 
ಬದುಕಿಗೆ ಮಾರಕವಾಗಿದ್ದ ಮಧ್ಯಪಾನ 
ವಿರುದ್ಧ ಹೋರಾಡಿ 1966 ರಲ್ಲಿ ತಮ್ಮ 
ಸಚಿವ ಪದವಿಗೆ ರಾಜೀನಾಮೆ ನೀಡಿ 
ರಾಷ್ಟ್ರದಲ್ಲಿಯೇ ಮಾದರಿಯಾಗಿ ಬದುಕಿದ 
ಮಹಾಚೇತನ ದೀನದಲಿತರ, ನಿರ್ಗತಿಕ 
ಮಹಿಳೆ ಮಕ್ಕಳ, ಸಮಾಜ ಕಡೆಗಣಿಸಿದ 
ಎಲ್ಲರ ಸೇವೆಯನ್ನು ಮಾಡಿ ಈ ನಾಡಿನಲ್ಲಿ 
ಗಾಂಧಿ ತತ್ವಗಳನ್ನು ಜೀವಂತವಾಗಿಟ್ಟು 
ಕಾಫಿಟ್ಟುಕೊಂಡು ಬಂದು ಅವರಂತೆ 
ಬದುಕಿದ ಆದರ್ಶ ಮಹಿಳೆ ಶ್ರೀಮತಿ 
ಯಶೋದರಮ್ಮ ದಾಸಪ್ಪ ಗಾಂಧಿ 
ಅನುಯಾಯಿಗಳಾಗಿ ಅವರು 
ಕೈಗೊಂಡಿರುವ ಜನಹಿತ 
ಕಾರ್ಯಯೋಜನೆಗಳನ್ನು ಇಂದಿನ ಯುವ 


ಶಿಬಿರದ್ದಾಗಿತ್ತು. ಜನಸಾಮಾನ್ಯರಿಗೆ 
ವಿಶೇಷವಾಗಿ ಯುವಜನರಿಗೆ ಅವರ 
ವ್ಯಕ್ತಿತ್ವ, ವಿಚಾರಗಳನ್ನ ಬಿತ್ತುವ 


ಉದ್ದೇಶದಿಂದ ಅವರ ಸಂಸ್ಕರಣ 
ಕಾರ್ಯಕ್ರಮ ಈ ಶಿಬಿರದ ಮುಖ್ಯ 
ಧ್ಯೇಯ. ಯಶೋಧರಮ್ಮ ದಾಸಪ್ಪ ಅವರು 
ಕರ್ನಾಟಕದ ನಾನಾ ಭಾಗಗಳಲ್ಲಿ 
ಮಹಿಳೆಯರ 
ಶ್ರೇಯೋಭಿವೃದ್ಧಿಗಾಗಿ.ಆರ್ಥಿಕ ಸಬಲತೆ 
,ಸ್ವಾವಲಂಬನೆ ಬದುಕಿಗಾಗಿ ಹಾಗೂ 
ಕಸ್ತೂರಬಾ ಗಾಂಧಿ ಅವರ ತತ್ವಗಳನ್ನು 
ಕಾರ್ಯರೂಪಕ್ಕೆ ತರಲು, 
ಮುಂದುವರಿಸಿಕೊಂಡು ಹೋಗಲು 
ಕಸ್ತೂರಬಾ ಗಾಂಧಿ ಆಶ್ರಮಗಳನ್ನು 


ಚ 
ಸ್ಥಾಪಿಸಿ ಅದರಡಿಯಲ್ಲಿ ಈ ಎಲ್ಲಾ 


ಕಾರ್ಯ ಯೋಜನೆಗಳನ್ನು 
ಕಾರ್ಯಗತಗೊಳಿಸಲು ಅಪಾರವಾಗಿ 
ಶ್ರಮಿಸಿರುತ್ತಾರೆ. ಅದರಂತೆ ಮಂಡ್ಯ 


ಜಿಲ್ಲೆಯ ಅನೇಕ ಕಡೆ ಸೇರಿದಂತೆ 1948- 
49 ರಲ್ಲಿ ಮಹರ್ನವಮಿ ದೊಡ್ಡಿಯಲ್ಲಿ 
ಮೂರು ಎಕರೆ, ಹರಳಳ್ಳಿಯಲ್ಲಿ 7 ಎಕರೆ, 
ಮರಳಿಗ ಗ್ರಾಮದಲ್ಲಿ 10 ಎಕರೆ, ಕೀಳಘಟ್ಟ 
ಗ್ರಾಮದಲ್ಲಿ 5 ಎಕರೆ, ಬೂದನೂರು 


ಊರಿನ ಸರ್ಕಾರೀ ಶಾಲೆಯ ಗೋಡೆಗೆ ಸುಣ್ಣ ಬಃ 


ಣ್ಣ... 


ಗ್ರಾಮದಲ್ಲಿ 8 ಎಕರೆ, 
5ಎಕರೆ ಜಮೀನನ್ನು 


ಉಚಿತವಾಗಿ ರೈತರಿಗೆ ನೀಡಿ ಅಲ್ಲಿ 
ಬೆಳೆಯನ್ನ ಬೆಳೆದು ಕಸ್ತೂರಬಾ ಗಾಂಧಿ 
ಆಶ್ರಮದಲ್ಲಿ ಕಲಿಯುವ ಹಾಗೂ ಸರ್ಕಾರಿ 
ಶಾಲೆಯಲ್ಲಿ ಕಲಿಯುವ ಹೆಣ್ಣುಮಕ್ಕಳಿಗೆ 
ಉಚಿತ ಆಹಾರವನ್ನ ಪೂರೈಸಲು ವ್ಯವಸ್ಥೆ 


ನೀಡಿದ 5 ಕುಂಟೆ ಜಾಗದಲ್ಲಿ 1953ರಲ್ಲಿ 
ಕಸ್ತೂರಬಾ ಗಾಂಧಿ ಆಶ್ರಮವನ್ನು ನಿರ್ಮಿಸಿ 
ಬಾಲವಾಡಿ ಶಿಕ್ಷಣ ಹಾಗೂ ಮಹಿಳೆಯರಿಗೆ 
ಉಚಿತ ಹೊಲಿಗೆ ತರಬೇತಿ ಕೊಡಿಸಲು 
ಕೇಂದ್ರ ಪ್ರಾರಂಭಿಸಿದರು. ನಂತರದ 
ದಿನಗಳಲ್ಲಿ ಪೋಷಣೆ ಇಲ್ಲದೆ ಆಶ್ರಮ 
ಶಿಥಿಲಾವಸ್ತೆಗೆ ತಲುಪಿತ್ತು. 2023 ರಲ್ಲಿ 
ಗ್ರಾಮಕ್ಕೆ ಭೇಟಿ ನೀಡಿದ ಅಪರ 
ಜಿಲ್ಲಾಧಿಕಾರಿಗಳಾದ ಡಾ. ಎಚ್‌ ಎಲ್‌ 
ನಾಗರಾಜ್‌, ರೈತ ನಾಯಕಿ ಸುನಂದಾ 
ಜಯರಾಮ್‌ "ಗಾಂಧಿ ವಾದಿ ನಿವೃತ್ತ 
ಪ್ರಾಧ್ಯಾಪಕರಾದ ಪ್ರೊ. ಜಿ ಬಿ ಶಿವರಾಜ್‌ 
ಅವರು ಹಳೆಯ ಕಟ್ಟಡವನ್ನು ಕೆಡವಿ 
ವಿನೂತನ ಆಶ್ರಮದ ಕಟ್ಟಡವನ್ನು ನಿರ್ಮಿಸಿ 
ಮತ್ತೊಮ್ಮೆ ಆ ಜಾಗಕ್ಕೆ ಚೈತನ್ಯ ತುಂಬಿ 


ಯಶೋದರಮ್ಮ ದಾಸಪ್ಪ ಅವರ ಪುಣ್ಯ 
ಕಾರ್ಯಗಳನ್ನು 


ಮುಂದುವರೆಸುವಂತಾಗಬೇಕೆಂಬ 
ಉದ್ದೇಶದಿಂದ ಗ್ರಾಮಸ್ಥರಲ್ಲಿ ಈ ಬಗೆಗೆ 
ಅರಿವು ಮೂಡಿಸಿ ಈ ಶಿಬಿರ 
ಆಯೋಜನೆಗೊಳ್ಳಲು ಕಾರ್ಯಕ್ರಮ 
ರೂಪಿಸಲು ಪ್ರಮುಖ ಕಾರಣಕರ್ತರಾದರು. 
ಇದಕ್ಕೆ ನೆರವಾಗಿ ಗ್ರಾಮ ಪಂಚಾಯಿತಿ 
ಸದಸ್ಯರು ಆಶ್ರಮದ ಪ್ರತಿನಿಧಿಗಳು ಗ್ರಾಮದ 
ಮುಖಂಡರು ಮೇಲೆ ಸೂಚಿಸಿದ ಎಲ್ಲಾ 


ಸಂಸ್ಥೆಗಳ ಪ್ರತಿನಿಧಿಗಳು ಆರ್ಥಿಕವಾಗಿ 


18 | ಏಪ್ರಿಲ್‌ 2024 


ಬಾಘೆ ಪೆಸಂಚ 


ನೈತಿಕವಾಗಿ ಬೆಂಬಲ ನೀಡಿದರು. 

ಕನಿಷ್ಠ ಮೌಲ್ಯಗಳನ್ನು ಇಟ್ಟುಕೊಂಡು 
ಇಂದಿನ ಯುವ ಸಮೂಹ ಗಟ್ಟಯಾಗಿ 
ಬದುಕಬೇಕೆಂಬುದು ಗಾಂಧಿ ಆಶಯ 
ಹಾಗೂ ಎನ್‌ಎಸ್‌ಎಸ್‌ ನ 
ಆಶಯವಾಗಿದೆ . ಎನ್‌ ಎಸ್‌ ಎಸ್‌ 
ಮುಖಾಂತರ ಇಡೀ ರಾಷ್ಟ್ರದಲ್ಲಿ 
ಯುವಕರಿಗೆ ಮತ್ತು ಜನಸಾಮಾನ್ಯರಿಗೆ 
ಗಾಂಧಿ ತತ್ವಗಳನ್ನು ಗಟ್ಟಿಯಾಗಿ ಬಿತ್ತುವ 
ಕನಿಷ್ಠ ಪ್ರಮಾಣದ ಪ್ರಾಮಾಣಿಕ 


ಮಾಡಿಲ್ಲ ಎಂಬ ಹೆಮ್ಮೆ ಆ ನಿಟ್ಟಿನಲ್ಲಿ 
ಶ್ರಮಿಸುತ್ತಿರುವ ಹಿರಿಯರ ಪ್ರಬಲ 
ನಂಬಿಕೆಯಾಗಿದೆ. 


ಈ ದಿಶೆಯಲ್ಲಿ ದೆಹಲಿ ಗಾಂಧೀ 
ಸ್ಮಾರಕ ನಿಧಿ ಕಸ್ತೂರಬಾ ಗಾಂಧಿ ಆಶ್ರಮ 
ಅರಸೀಕೆರೆ, ಬೆ೦ಗಳೂರು ಗಾಂಧಿ ಸ್ಮಾರಕ 
ನಿಧಿ ಇಲ್ಲೆಲ್ಲ ಖಾಯಂ ಸದಸ್ಯರಾಗಿ, ' 
ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ 
ಕಾರ್ಯನಿರ್ವಹಿಸಿ ಕರ್ನಾಟಕದ ಅನೇಕ 
ಕಡೆಗಳಲ್ಲಿ ಇರುವ ಕಸ್ತೂರಬಾ ಗಾಂಧಿ 
ಆಶ್ರಮದ ಪುನರುಜ್ಜೀವನ ಕಾರ್ಯಕ್ಕೆ 
ತಮ್ಮನ್ನು ತಾವು ಅರ್ಪಿಸಿಕೊಂಡು ಆ 
ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಾ 
ಬಂದಿರುವ ಪ್ರೊ. ಜಿ ಬಿ ಶಿವರಾಜು ಅವರ 
ಒಂದೇ ಒಂದು ಮಹತ್ವಾಕಾಂಕ್ಷೆ ಎಂದರೆ 
ಅತ್ತಿತ್ತ ಹರಿದು ಹೋಗುತ್ತಿರುವ 
ಯವಶಕ್ತಿಯನ್ನು ಸಂಚಯಗೊಳಿಸಿ ಅವರ 
ಮನಸ್ಸುಗಳನ್ನು ಗಾಂಧಿ ವಿಚಾರಧಾರೆಗಳ 
ಮೂಲಕ ಪರಿಷ್ಕರಿಸಿ ಸರಿದಾರಿಗೆ ತರುವ 
ಕನಿಷ್ಠ ಕೆಲಸವನ್ನಾದರೂ ನಮ್ಮಂತಹ 
ಹಿರಿಯರು ಮಾಡಬೇಕಾಗಿರುವುದು ನಮ್ಮ 
ಕರ್ತವ್ಯ. ಇದು ಸಮಾಜದ ಯಣ 
ತೀರಿಸುವ ಕೆಲಸವಷ್ಟೇ ಎಂಬ 
ವಿನಮಭಾವದಿಂದ ತಮ್ಮೊಟ್ಟಿಗೆ ಹಾಗೂ 
ತಮ್ಮ ಇಚ್ಛಾಶಕ್ತಿಗೆ ಸ್ಪಂದಿಸುವ ಹತ್ತಾರು 
ಚಿಂತಕರನ್ನ *ಗಾಂಧಿತತ್ವ ಪ್ರಚಾರಕರನ್ನು, 
ಅಧಿಕಾರಿಗಳನ್ನು, ಅಧ್ಯಾಪಕರನ್ನು, 
ಸ್ವಯಂಸೇವಕರನ್ನ ಒಟ್ಟುಗೂಡಿಸಿಕೊಂಡು 
ಮುನ್ನಡೆಯುತ್ತಿರುವ ಪ್ರಯತ್ನದ ಫಲವೇ 
ಈ ಶಿಬಿರ ಸಾಕಾರಗೊಳ್ಳಲು 
ಸಾಧ್ಯವಾಯಿತು. 


ಶಿಬಿರದ ಅಂಗವಾಗಿ ದಿನಾಂಕ 
12.03.2024 ಮಂಗಳವಾರದಂದು 
ಶಿಬಿರದ ಮೊದಲನೇ ದಿನದ ಉದ್ದಾಟನಾ 
ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾ 
ಕಸ್ತೂರಬಾ ಗಾಂಧಿ ಆಶ್ರಮದ ಹಳೆಯ 
ಕಟ್ಟಡವಿದ್ದ ಜಾಗದಲ್ಲಿ ನೂತನ ಕಟ್ಟಡಕ್ಕೆ 


ಇತರ ಗಣ್ಯರ ಸಹಕಾರದೊಂದಿಗೆ 
ನೂತನ ಕಟ್ಟಡದ ಶಂಕುಸ್ಥಾಪನೆಗೆ 
ಗುದ್ದಲಿ ಪೂಜೆ ನೆರವೇರಿಸಿದರು. 
ನಂತರ ಶಿಬಿರದ ಉದ್ಭಾಟನೆಯನ್ನ 
ನೆರವೇರಿಸಿ ಮಾತನಾಡಿದ ಶ್ರೀಯುತರು 
ಈ ಶಿಬಿರದಲ್ಲಿ ಭಾಗಿಯಾದ ನನಗೆ 
ವೈಯಕ್ತಿಕವಾಗಿ ಇಲ್ಲೊಂದು ಇತಿಹಾಸ 
ನಿರ್ಮಾಣ ಮಾಡಬಹುದೆಂಬ ನಂಬಿ! 
ಉಂಟಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ 
ಅವರ ಶ್ರೇಷ್ಠತೆಗೆ ಗೌರವ ಮತ್ತು 
ಅಭಿಮಾನಕ್ಕೆ ಕಾರಣಕರ್ತರಾಗಿರುವ 
ಕಸ್ತೂರಬಾ ಗಾಂಧಿಯವರ ಹೆಸರಿನಲ್ಲಿ 
ಈ ನಾಡಿನ ಘನತೆವೆತ್ತ ಧೀರ 
ಮಹಿಳೆಯಾಗಿ ಯಶೋಧರಮ್ಮದಾಸಪ್ಪ 
ಅವರು ಗಾಂಧಿ ಕುಟುಂಬದ 
ಆಶೀರ್ವಾದ ಪಡೆದು ಒಬ್ಬ ಶ್ರೇಷ್ಠ 
ರಾಜಕೀಯ ಮುತ್ನದ್ದಿಯಾ. 

ಅಬಲೆಯರ. ಶೋಷಿತರ ಉದ್ದಾರಕ್ಕಾಗಿ 
ಆಶ್ರಮಗಳನ್ನು ನಿರ್ಮಿಸಿದವರು. ಅದರ 
ಒಂದು ಬೆಳಕು ಈ ಮಹರ್ನವಮಿ 
ದೊಡ್ಡಿ ಗ್ರಾಮದಲ್ಲಿ ಇತ್ತು. ಅದನ್ನು 
ಪುನರುತ್ಥಾನ ಮಾಡಬೇಕೆಂಬ 
ಉದ್ದೇಶದಿಂದ ಆ ಕಟ್ಟಡಕ್ಕೆ ಮರುಜೀವ 


ಉದ್ದೇಶದಿಂದ ಈ ಕಾರ್ಯಕ್ರಮ 
ರೂಪಿಸಿರುವುದು ಸ್ಪಾಗತಾರ್ಹ ಎಂದು 
ತಿಳಿಸಿದರು. 


ಯಶೋದರಮ್ಮ ದಾಸಪ್ಪ ಅವರ 
ಸಂಸ್ಮರಣೆ ಮಾಡಿದ ಕರ್ನಾಟಕ ಗಾಂಧೀ 
ಸ್ಮಾರಕ ಟ್ರಸ್ಟ್‌ ಅಧ್ಯಕ್ಷರಾದ ನಾಡೋಜ 


ವಿದ್ಯಾರ್ಥಿಗಳು ಪ್ರತಿ ಕ್ಷಣ ಶಿಬಿರದಲ್ಲಿ ಎಲ್ಲ 
ಸಂಗತಿಗಳನ್ನು ತಿಳಿದುಕೊಳ್ಳುವ ಮೂಲಕ 
ಆದರ್ಶ ವ್ಯಕ್ತಿತ್ವ ರೂಡಿಸಿಕೊಳ್ಳಬೇಕು. 
ಯಶೋದರಮ್ಮ ದಾಸಪ್ಪ ಅವರನ್ನು 
ವಿದ್ಯಾರ್ಥಿಯಾಗಿದ್ದಾಗಲೇ ಕಾಣುವ 
ಸೌಭಾಗ್ಯ ನನಗೆ 1979 ರಲ್ಲಿ ದೊರೆಯಿತು. 
ಒಬ್ಬ ಧೀಮಂತ ಮಹಿಳೆ "ಇಂಥವರನ್ನು 
ಆದರ್ಶವಾಗಿಟ್ಟುಕೊಳ್ಳಬೇಕು. ಮಹಿಳಾ 
ದಿನಾಚರಣೆಯಲ್ಲಿ ಎಲ್ಲಾ ಕನ್ನಡಿಗರು 
ನೆನೆಯಲೇಬೇಕಾದ ವಿಶೇಷ ಮಹಿಳೆ 
ಯಶೋಧರಮ್ಮ ಅವರು.ಆದರೆ ಈ 
ದೇಶದ ದುರಂತವೆಂದರೆ ರಾಜಕೀಯ 
ಹುದ್ದೆಯ ಹೊರತಾಗಿ ರಚನಾತ್ಮಕ 
ಕೆಲಸಗಳಲ್ಲಿ ತೊಡಗಿದ್ದ 
ಯಶೋದರಮ್ಮನವರ ಸೇವೆಯನ್ನು 
ನಮ್ಮ ನಾಡು ಗಮನಿಸಲ್ಲ. ಈ ಕಾಲ 
ಅಧಿಕಾರವನ್ನು ಶ್ರೀಮಂತಿಕೆಯನ್ನು 
ಪೂಜಿಸುವ ಕಾಲ .ಎಲ್ಲವನ್ನು ತ್ಯಜಿಸಿ 
ಸಮಾಜಕ್ಕೆ ತಮ್ಮನ್ನು ಅರ್ಪಣೆ 
ಮಾಡಿಕೊಂಡ ಇಂಥ ಮಹನೀಯರನ್ನು 
ಗುರುತಿಸಿ ಗೌರವಿಸುವ ಕೆಲಸ ತುಂಬಾ 
ಕಡಿಮೆ .ಅಂತಹದರಲ್ಲಿ ಪ್ರೊ. ಜಿ ಬಿ 
ಶಿವರಾಜ್‌, ಸುನಂದಾ ಜಯರಾಮ್‌ 
ಮೊದಲಾದವರು 
ಯಶೋಧರಮ್ಮದಾಸಪ್ಪನವರ 
ಕಾರುಣ್ಯವಿರುವ ಈ ಗ್ರಾಮದಲ್ಲಿ ಇಂತಹ 
ಪುಣ್ಯವಂತರನ್ನು ಸ್ಮರಿಸುವ, ಅವರ 
ಆದರ್ಶಗಳನ್ನು ಯುವ ಜನಾಂಗಕ್ಕೆ 


ಬಾಘು ಪೆಸಂಚ 


19 |ಏಪ್ರಿಲ್‌ 2024 


ತಲುಪಿಸುವ ಕೆಲಸವನ್ನು ಈ ಶಿಬಿರದ 
ಮುಖೇನ ಮಾಡುತ್ತಿರುವುದು ಬಹಳ 
ಮಹತ್ವದ ಕೆಲಸ ಎಂದು ಶ್ಲಾಘಿಸಿದರು. 
ಕಾರ್ಯಕ್ರಮದಲ್ಲಿ ಮುಖ್ಯ 
ತಿಥಿಗಳಾಗಿ ಭಾಗಿಯಾಗಿದ್ದ ರಾ 
ನ್‌ಎಸ್‌ಎಸ್‌ನ ಕೋಶ 
ಯೋಜನಾಧಿಕಾರಿಗಳಾದ ಡಾ. 
ತಾಪ್‌ ಲಿಂಗಯ್ಯ ಅವರು ಆಶಯ 
. ಶಿಬಿರಕ್ಕೆ ಶುಭ 
ಕೋರಿದ ಯಶೋಧರಮ್ಮ ರವರ ಸೊಸೆ 
ಮ್ಮ 


೦ 


A AYE 


J 


(£ 


ಕಾಣುವ, ಆಶೀರ್ವಾದ ಪಡೆಯುವ ಭಾ ಸ 
ಈ ಶಿಬಿರದಲ್ಲಿ ಸಾಧ್ಯವಾಯಿತು. 
ಪ್ರತಿಜ್ಞಾವಿಧಿಯನ್ನು ಕರ್ನಾಟಕ ರಾಜ್ಯ 
ಮಧ್ಯಪಾನ ಸ೦ಯಮ ಮಂಡಳಿ 
ಕಾರ್ಯದರ್ಶಿಗಳಾದ ಶ್ರೀ ಎನ್‌ ಎಸ್‌ 
ಮಹೇಶ್‌ ಅವರು ಬೋಧಿಸಿದರು. 
ಇಂದೋರ್‌ ಕಸ್ತೂರಬಾ ಗಾಂಧಿ ಟ್ರಸ್ಟಿನ 
ಟ್ರಹ್ಟಿಗಳಾದ ಎನ್‌. ಆರ್‌ ವಿಶುಕುಮಾರ್‌ 
ಅವರು ಅಧ್ಯಕ್ಷತೆ ವಹಿಸಿ ಯಶಸ್ಮಿಯಾಗಿ 
ನಡೆಸಿಕೊಟ್ಟರು. 

ಶಿಬಿರದಲ್ಲಿ ಸಾಕಾರಗೊಂಡ ಗುರಿ 
ಉದ್ದೇಶಗಳು: 

ಮಹಿಳೆಯರ ಆರ್ಥಿಕ ಸಾಮಾಜಿಕ 
ಸಬಲೀಕರಣಕ್ಕಾಗಿ ಯಶೋದರಮ್ಮ 
ದಾಸಪ್ಪ ಅವರು ಕರ್ನಾಟಕದ ಇತರೆ 
ಭಾಗಗಳಲ್ಲಿಯಂತೆ ಮಂಡ್ಯ ಜಿಲ್ಲೆ. 
ಮದ್ದೂರು ತಾಲೂಕು, ಮಹರ್ನವಮಿ 
ದೊಡ್ಡಿ ಗ್ರಾಮದಲ್ಲಿ ಸ್ಥಾಪಿಸಿದ್ದ ಕಸ್ತೂರಬಾ 
ಗಾಂಧಿ ಆಶ್ರಮ ಹಲವು ವರ್ಷಗಳ ಕಾಲ 
ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ 
ನಂತರದ ದಿವಸಗಳಲ್ಲಿ ಕುಂಟಿತಗೊಂಡು 
ಕಟ್ಟಡ ಶಿಥಿಲಾವಸ್ತೆ ತಲುಪಿ ಗಿಡಗಂಟೆಗಳು 


ಪಯುಕ್ತವಾಗಿ ಆಶ್ರಮದ 


ಬೆಳೆದು ಅನ 


ಸಹಕಾರಕ್ಕಾಗಿ ಈ ಶಿಬಿರದ ಮುಖೇನ 
ಚಾಲನೆ ದೊರೆಯಿತು, 

ಶಿಬಿರದ ಕ್ರಿಯಾಯೋಜನೆಯಲ್ಲಿ 
ಮುಖ್ಯವಾದದ್ದು ಉಪನ್ಯಾಸ ಮಾಲಿಕೆ. 
ಯಾವುದೇ ಶಿಬಿರಗಳಲ್ಲಿ ಶಿಬಿರಾರ್ಥಿಗಳು 
ಮತ್ತು ಗ್ರಾಮಸ್ಥರಿಗೆ ಉಪಯುಕ್ತವಾಗಬಲ್ಲ 
ವಿವಿಧ ಇಲಾಖೆಗಳ ಯೋಜನೆಗಳನ್ನು 


ಗ್ರಾಮಸ್ಥರು ಪಡೆಯುವ ಬಗ್ಗೆ ಹಾಗೂ 


ew 


ರ ಗಾಂಧಿತತ್ತ ಪ್ರೆ ನ 
ಪ್ರೇರಣಾ ಶಿಬಿರವಾಗಿದ್ದು ವ್ಯಸನ ಮುಕ್ತ 
ಮಾಜಕ್ಕಾಗಿ ಯುವಜನತೆಯನ್ನು 
ಅಣಿಗೊಳಿಸುವ ಉದ್ದೇಶವನ್ನು 
ಹೊಂದಿದ್ದು ಶಿಬಿರದ ಪ್ರತಿದಿನವೂ 
ಗಾಂಧಿ ತತ್ವಗಳನ್ನು 
ಸಮಕಾಲೀನ ಸಂದರ್ಭದಲ್ಲಿ ದೇಶದ 
ಸಮಗ್ರ ಪತಿಗೆ .ಸ್ಪಸ್ಥ ಸಮಾಜ 
ನಿರ್ಮಾಣಕ್ಕೆ ಅವು ಹೇಗೆ ದಿವ್ಯ 
ಔಷಧಗಳಾಗಬಲ್ಲವು ಎಂಬುದನ್ನು 
ಶಿಬಿರಾರ್ಥಿಗಳಿಗೆ ಹಾಗೂ 


೫ 


ಮಾಡಿ ಆ ವ್ಯಕ್ತಿಗಳ ಸಾಧನೆ ಮತ್ತು ಅವರ 
ವಿಚಾರಧಾರೆಗಳು ಇಂದಿನ ಯುವ 
ಸಮೂಹಕ್ಕೆ ಪ್ರೇರಣೆಯಾಗಬೇಕು. 
ಮಾರ್ಗದರ್ಶಕವಾಗಬೇಕು ಎಂಬ 
ಉದ್ದೇಶದಿಂದ ಮೌಲ್ಯಯುತ 
ವಿಷಯಗಳನ್ನು ಅಳವಡಿಸಲಾಗಿತ್ತು. 
'ಗಾಂಧೀಜಿಯ ಪರಿಕಲ್ಪನೆಯಲ್ಲಿ ಶಿಕ್ಷಣ 
ವರ್ತಮಾನದ ಸವಾಲುಗಳು, 
ಗಾಂಧೀಜಿ ಗ್ರಾಮ ಭ 
ಜೀವನ ಮೌಲ್ಯಗಳು ಮತ್ತು ಯುವ; 
ವ್ಯಕ್ತಿತ್ವ ನಿರ್ಮಾಣ: 


ಹಾಗೂ 


[38 


ವಿವೇಕಾನಂದರ ವಿ: 
ಭಾವೈಕ್ಯತೆ ಮತ್ತು ಯುವಜನತೆ , 


ಜೊತೆಗಿನ ವಾಗ್ತಾದಗಳು ;ಇಂದು 


ಗಾಂಧಿ ದೃಷ್ಟಿಯ: 
ಆಧುನಿಕ ಸಂದರ್ಭ .ಜೀವನ ಕೌಶಲ್ಯ 

ವಿಷಯಗಳನ್ನು ಕುರಿತು ಕ್ರಮವಾಗಿ ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು 
ಗಾಂಧಿ ಭವನದ ಸದಸ್ಯರು ಆದ ಪ್ರೊ. 
ಎಸ್‌ ಜಿ ಸಿದ್ದರಾಮಯ 
ಐಎಎಸ್‌ ಅಧಿಕಾರಿಗಳ 


ಮುರಳಿಧರ್‌, ಕೇಂದ್ರ ಮೀಸಲು ೩ 
ಪಡೆಯ ನಿವೃತ್ತ ಐಜಿಪಿಗಳಾದ ಶ್ರೀ ಕೆ 

ಅರ್ಕೆಶ್‌, ಮೈಸೂರಿನ ಚಿಂತಕರಾದ ಡಾ. 
ತುಕಾರಾಂ, ಬೆಂಗಳೂರು ಗಾಂಧಿ ಭಃ 


20 | ಏಪ್ರಿಲ್‌ 2024 


ಕೋಶಾಧ್ಯಕ್ಷರಾದ ಶ್ರೀ ಎಚ್‌ ಬಿ ದಿನೇಶ್‌, 
ವಿಶ್ರಾಂತ "ಧಾಂಶುಪಾಲರಾದ ಡಾ. ಲೀಲಾ 
ಅಪ್ಪಾಜಿ, ಸಂಸ್ಕೃತಿ ಚಿಂತಕರಾದ ಪ್ರೊ. 
ಕೃಷ್ಣೇಗೌಡ ಮಂಡ್ಯ ವಿ.ವಿ ಮಾನ್ಯ 
ಕುಲಪತಿಗಳಾದ ಡಾ. ಪುಟ್ಟರಾಜು, 
ಕಸ್ತೂರಬಾ ಗಾಂಧಿ ಆಶ್ರಮ ಇಂದೋರ್‌ 
ಹಾಗೂ ಗಾಂಧಿ ಭವನ ಉಪಾಧ್ಯಕ್ಷರಾದ 
ಶ್ರೀ ಎನ್‌ ಆರ್‌ ವಿಶುಕುಮಾರ್‌, ಹೆಚ್‌ .ಸಿ 
ದಾಸಪ್ಪ ಸಾರ್ವಜನಿಕ ವಿಚಾರ ಸಂಸ್ಥೆಯ 
ಕಾರ್ಯದರ್ಶಿಗಳಾದ ಶ್ರೀಮತಿ 
ಸರೋಜಮ್ಮ ತುಳಸಿದಾಸ್‌, ಕರ್ನಾಟಕ 
ಮಧ್ಯಪಾನ ಸಂಯಮ ಮಂಡಳಿಯ 
ಕಾರ್ಯದರ್ಶಿಗಳಾದ ಶ್ರೀ ಎನ್‌ ಎಸ್‌ 
ಮಹೇಶ್‌, ವಿಶ್ರಾಂತ ಕಾರ್ಯಕ್ರಮ 
ಸಂಯೋಜನಾಧಿಕಾರಿಗಳಾದ ಡಾ. ಕೆ 
ಕಾಳಚನ್ನೇಗೌಡ ಹೆಚ್‌.ಸಿ ದಾಸಪ್ಪ 
ಸಾರ್ವಜನಿಕ ವಿಚಾರ ಸಃ ಸಂಸ್ಥ ಹಣಕಾಸು 
ಸಮಿತಿ ಅಧ್ಯಕ್ಷರಾದ ಡಾ. 

ಬೋರೇಗೌಡ. ಕಸ್ತೂರಬಾ ದ 
ಆಶ್ರಮ ಅರಸೀಕೆರೆ ಸಲಹಾ ಸಮಿತಿ 
ಸದಸ್ಯರಾದ ಶ್ರೀ ಕೆ ಜಿ ಶ್ರೀನಿವಾಸ್‌, 
ಗಾಂಧಿ ಭವನ ಬೆ೦ಗಳೂರು ಗೌರವ 
ಕಾರ್ಯದರ್ಶಿಗಳಾದ ಶ್ರೀ ಎಂಸಿ 
ನರೇಂದ್ರ ನಿವೃತ್ತ ಪ್ರಾಚಾರ್ಯರಾದ ಪ್ರೊ. 
ಜಿ ಟಿ ವೀರಪ್ಪ ,ಮಾನಸ ಶಿಕ್ಷಣ ಸಂಸ್ಥೆಯ 
ಅಧ್ಯಕ್ಷರಾದ ವಿ.ಕೆ ಜಗದೀಶ್‌ ರೈತ 
ಮುಖಂಡರಾದ ಶ್ರೀ ಕೆ ಬೋರಯ್ಯ 
ವಿಶ್ವಮಾನವ ಶಾಲೆ ಸಂಸ್ಥಾಪಕರಾದ 
ಪೊಬಿಸೆ ಚಂದ್ರಶೇಖರಗೌಡ, 

ಭೂಮಾಪನ ಇಲಾಖೆ ಜಂಟಿ 
ನಿರ್ದೇಶಕರಾದ ಪ್ರೊ. ಮರಿಸ್ಥಾಮಿಗೌಡ, 
ಗಾಂಧಿ ಭವನದ ಸದಸ್ಯ ರಾದ ಈ 
ಅಭಿಧಾಬೇಗಂ ಮೈಸೂರು ವಿ. 
ಕಾರ್ಯಕ್ರಮ ಸಂಯೋಜನೆ 
ಅಧಿಕಾರಿಗಳಾದ ಎಂ ಬಿ ಸುರೇಶ್‌ 
ಮೊದಲಾದ ಗಣ್ಯರು ಪ್ರೀತಿಯಿಂದ 
ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅನುಭವ 
ಮತ್ತು ಚಿಂತನೆಗಳನ್ನು ವೇದಿಕೆಗಳಲ್ಲಿ 
ಹಂಚಿಕೊಳ್ಳುವ ಮೂಲಕ ಶಿಬಿರಾರ್ಥಿಗಳ 
ಹಾಗೂ ಗ್ರಾಮಸ್ಥರ ಮನಸೂರೆಗೊಂಡರು. 


ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲಾ 
ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡುತ್ತಾ - 
- ಫ್ರೊ ಜಿ. ಬಿ ಶಿವರಾಜ್‌ ಅವರು 
ಆಯೋಜಿಸುವ ಇಂಥ ಮಹತ್ವಪೂರ್ಣ 
ಕಾರ್ಯಕ್ರಮಗಳಲ್ಲಿ ಅವರು ಕರೆದಾಗಲೆಲ್ಲ, 
ಬರಲೇಬೇಕೆಂದಾಗ ಮರುಮಾತಿಲ್ಲದೆ 
ನಾವೆಲ್ಲ ಯಾಕೆ ಬರುತ್ತೇವೆಂದರೆ ಅಲ್ಲಿ 
ಕೇಳುವ ಒಂದಿಷ್ಟು ಒಳ್ಳೆಯ 
ಮನಸ್ಸುಗಳಿರುತ್ತವೆ ಎಂದು. ಇಂತಹ 
ಕಡೆಗಳಲ್ಲಿ ತೀರ ಕೆಟ್ಟವರು ಇರುವುದಿಲ್ಲ. 


ಬಾಪು ಪ್ರಷ೦ಚೆ 


ಊರಿನ ಸಾರ್ವಜನಿಕ ನೀರಿನ 
ಟ್ಯಾಂಕ್‌ ಗೆ ಗಾಂಧಿ ಚಿತ್ರ... 


ಏನನ್ನಾದರೂ ಹೇಳಿದರೆ ಕನಿಷ್ಠ ನೂರರಲ್ಲಿ 
40 ಮಂದಿಯಾದರೂ ಕೇಳಿಸಿಕೊಳ್ಳುತ್ತಾರೆ. 
ಸುತ್ತಮುತ್ತ ಒಂದಷ್ಟು ಒಳ್ಳೆಯ ಜನರು 
ಇರುತ್ತಾರೆ. ಅಂತಹ "ವಾತಾವರಣದಲ್ಲಿ 
ಒಂದು ಸಃ ಸಣ್ಣ ಆದರ್ಶ ಬೆಳೆದಿರುತ್ತದೆ. 
ಹೇಗೆ ಹಸಿಗೋಡೆಗೆಕ ಹೊಡೆದ 
ಹರಳಿನಂತೆ ತಕ್ಷಣ ಕಚ್ಚಿಕೊಳ್ಳುತ್ತದೆಯೋ 
ಇಂತಹ ಕಡೆ ಹೇಳಿದ ತಕ್ಷಣ 
ವಿಷಯಗಳು ಕಚ್ಚಿಕೊಳ್ಳುತ್ತವೆ. ಎಂಬ 
ನಂಬಿಕೆ. 

ಇಂದಿನ ಯುವ ಮನಸ್ಸುಗಳನ್ನು ಭ್ರಷ್ಟ 
ಗೊಳಿಸುವ ಶಕ್ತಿಗಳು ಬಹಳ 
ಪ್ರಬಲವಾಗಿವೆ. ಶಿಕ್ಷಣವೆಂದರೆ ಕೇವಲ 
ಕಲಿಯುವುದು, ಪರೀಕ್ಷೆ ಬರೆಯುವುದಲ್ಲ 
ಆದರ್ಶ ಹಿಡಿದು ನಡೆಯಬೇಕು. 
ಪದವೀಧರ ಆಗುವುದಲ್ಲ 
ವಿದ್ಯಾವಂತರಾಗುವುದು ಮುಖ್ಯ ನಮ್ಮದು 
ಮಾತು ಸೋತ ಭಾರತ. ನಮ್ಮ ಮಾತಿಗೆ 
ಶಕ್ತಿ ಬರಬೇಕೆಂದರೆ, ನಾವು ಆಡುವ ಪ್ರತಿ 
ಮಾತಿಗೆ ಬೆಲೆ ಸಿಗಬೇಕಾದರೆ ನಮ್ಮ 
ನಡವಳಿಕೆ ಅದಕ್ಕನುಗುಣವಾಗಿರಬೇಕು. 
ಮಾತಿಗೆ ಯಾರನ್ನಾದರೂ ಸೋಲಿಸುವ. 
ಒಪ್ಪಿಸಿಕೊಳ್ಳುವ ಶಕ್ತಿ ಇದೆ ಎಂಬುದನ್ನು 
ಗಾಂದಿ ನಮಗೆ ಮಾಡಿ 


ತೋರಿಸಿಕೊಟ್ಟದ್ದಾರೆ. ಇಂಥ ಶಿಬಿರಗಳಿಗೆ 
ಬಂದಾಗ ದೊಡ್ಡದೇನನ್ನು 
ಕಲಿಯಬೇಕಾಗಿಲ್ಲ ಅಥವಾ 
ಮಾಡಬೇಕಾಗಿಲ್ಲ. ನಾನು ಮಾಡಿದ 
ಒಂದು ಚಿಕ್ಕ ಕೆಲಸ ನನಗೆ ಸಮಾಧಾನ 
ತೃಪ್ತಿ ಕೊಟ್ಟಿದೆ. ಎಂಬುದು. ಮುಖ್ಯ 

ಹಳ್ಳಿಗಳಲ್ಲಿರುವ ರಸ್ತೆ ,ಚರಂಡಿ, 
ಕೆರೆಕಟ್ಟೆಗಳ ಸ್ವಚ್ಛತೆ ಇವೆಲ್ಲವನ್ನು ಸರ್ಕಾರ 
5 ಲಕ್ಷ ಕೊಟ್ಟು ಒಂದೇ ದಿನದಲ್ಲಿ 
ಯಂತ್ರಗಳ ಮೂಲಕ ಮಾಡಿಸಿ 
ಬಿಡಬಹುದು. ಏಕೆಂದರೆ ಇದು ನಿಮ್ಮ 
ಊರಲ್ಲ. ಇಲ್ಲಿರುವವರಾರು ನಿಮ್ಮವರಲ್ಲ 
ಆದರೆ ಅ೦ತಹ ಊರಲ್ಲಿ ನೀವು ಬಂದು 
ಏಳು ದಿವಸ ಇದ್ದೀರಿ, ಅದೂ 
ಅನಾನುಕೂಲಗಳ ನಡುವೆ ಇದ್ದಿರಿ .ಇದು 
ನನಗೆ ದೊರೆತ ಒಂದು ಅವಕಾಶವೆಂದು 
ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು 
ಕಲಿಯಬೇಕು .ನಮ್ಮ ಅಭಿಪ್ರಾಯಗಳನ್ನು 
ಪ್ರಾಮಾಣಿಕವಾಗಿ ಹೇಳುವಂತಿರಬೇಕು 
ಇಲ್ಲಿ ಬರುವ ವಿಷಯಗಳನ್ನು 
ಶ್ರದ್ಧೆಯಿಂದ ಆಲಿಸಬೇಕು. ಯಾರ 
ಮಾತನ್ನು ನಂಬದೇ ಇರುವ ಸಿನಿಕತನ 
ಬಿಡಬೇಕು .ಈ ಪ್ರಪಂಚದಲ್ಲಿ ನಾವಿದ್ದೇವೆ. 
ನಮ್ಮ ಮನೆ ಪರಿಸರ, ನೆಲ ಹಿರಿಯರನ್ನು 
ಉತ್ಕಟವಾಗಿ ಪ್ರೀತಿಸಬೇಕು ನಮ್ಮ ಇಂದಿನ 

ಸಮೂಹ ಹಿರಿಯರು 

ಹೇಳುವುದನ್ನು ಉತ್ಕಟ ಪ್ರೀತಿಯಿಂದ 
ಕೇಳಿಸಿಕೊಳ್ಳುವ, ಮಾತನಾಡುವ 
ಬದ್ಧತೆಯನ್ನು ಬೆಳೆಸಿಕೊಳ್ಳಬೇಕು. 
ವಿದ್ಯಾರ್ಥಿಗಳು ಸಿನಿಕರಾಗಬೇಡಿ .ಭರವಸೆ 
ನಂಬಿಕೆ ಕಳೆದುಕೊಳ್ಳಬೇಡಿ. ನಮ್ಮ ಶಿಕ್ಷಣ 
ನಮ್ಮ ಅನುಭವವಾಗುತ್ತಿಲ್ಲ ಹೊರ ಜಗತ್ತು 
ನಮ್ಮೊಳಗೆ ಬರುತ್ತಿಲ್ಲ. 'ಗಾಂಧಿ ಒಬ್ಬ 
ವ್ಯಕ್ತಿಯಲ್ಲ ಆಲೋಚನಾ ವಿಧಾನ”, 
ಬಡೆದಾದ ಗುದ್ದಾಟದಿಂದ 
ಎದುರಾಳಿಗಳನ್ನು ಮಣಿಸಲು ಸಾಧ್ಯವಿಲ್ಲ 
ಪ್ರೀತಿಯಿಂದ ಮಣಿಸಬಹುದೆಂಬುದನ್ನು 
ತೋರಿಸಿಕೊಟ್ಟಿದ್ದಾರೆ .ಇಲ್ಲಿ ನೀವು 
ತೊಡಗಿಸಿಕೊಳ್ಳುವ ಪ್ರತಿಯೊಂದು 
ಕ್ರಿಯೆಗಳು ನಿಮ್ಮನ್ನು ಸಂಸ್ಕರಿಸುತ್ತಾ 
ಹೋಗುತ್ತವೆ. ನಿಮ್ಮ್‌ ಮನಸ್ಸಿನ ಮೇಲೆ 
ಗಾಢ ಪ್ರಭಾವ ಬೀರುತ್ತವೆ "ನಿರಂತರ 
ಏಳು ದಿನ ಬರಿಯ ಒಳ್ಳೆಯ 
ವಿಚಾರಗಳನ್ನು ಕೇಳಿಸಿಕೊಳ್ಳುತ್ತೀರಿ. ಹೊರ 
ಜಗತ್ತಿನ ಯಾವ ಕಲ್ಮಶಗಳು ಒಳಬಾರದೆ 
ಒಂದು ವಾರಗಳ ಕಾಲ ನಿಮ್ಮ ಮನಸ್ಸನ್ನು 
-ಪರಿಶುದ್ಧವಾಗಿ ,ಸ್ವಚ್ಛವಾಗಿ ಇಟ್ಟುಕೊಳ್ಳಲು 
ಪರಿಶ್ರಮ ಪಡುತ್ತೀರಿ .ಅದು ಇಂತಹ 
ಶಿಬಿರದ ಪರಿಣಾಮ. 


21 |ಏಪ್ತಿಲ್‌ 2024 


ಶಿಬಿರದಲ್ಲಿ ಮಕ್ಕಳೂ ಕಲೆತು ಎಲ್ಲರೊಡನೆ ಬೆರೆತವು..ರೈತ ನಾಯಕಿ 
ಸುನಂದಾ ಜಯರಾಮ್‌ , ಬಾಲಕಿ ಭೂಮಿಕಾ ಮತ್ತು ಎನ್‌ ಎಸ್‌ ಎಸ್‌ ಅಧಿಕಾರಿ ಕೆ೦ಪಮ್ಮ 


ಶ್ರಮದಾನ ಯಾವುದೇ ಶಿಬಿರದ 
ಮುಖ್ಯ ಧ್ಯೇಯ , 

ರಸ್ತೆ, ಕ್ರೀಡಾಂಗಣ, ಉದ್ಯಾನವನ, 
ನಿವೇಶನ, ಸ್ಮಾರಕಗಳ ಸಂರಕ್ಷಣೆ, ಸುಲಭ 
ಶೌಚಾಲಯ ನಿರ್ಮಾಣ ಸಾಮಾಜಿ 
ಅರಣ್ಯ ಮತ್ತು ಸಾಲುಮರಗಳ ನೆಡುವುದು, 
ಗ್ರಾಮದ ಕೆರೆ ಕೊಳ ಮತ್ತು ಬಾವಿಗಳ 
ಹೂಳು ತೆಗೆಯುವಿಕೆ ಒಳಚರಂಡಿ ದು 
ರಸ್ಥಿ, ಸಾರ್ವಜ। ಜನಿಕ ಕಟ್ಟಡಗಳಿಗೆ ಸುಣ್ಣ 
ಬಣ್ಣ ಮೊದಲಾದ ರಚನಾತ್ಮಕ ಮತ್ತು 
ನೈರ್ಮಲ್ಯಕ್ಕೆ ಸಂಬಂಧಿಸಿದ ಶ್ರಮದಾನ 


ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳುವುದು. ಪಸ್ತುತ ಶಿಬಿರದಲ್ಲಿ 
ಅಂತಹ ಒಂದಷ್ಟು ಮಹತ್ವದ ರಚನಾತ್ಮಕ 
ನೈರ್ಮಲ್ಯ ಕಾರ್ಯಕ್ರಮಗಳು ಜರುಗಿದ್ದು 
ಶಿರದ ಮತ್ತೊಂದು ಗರಿಮೆ .ಈ 
ಗ್ರಾಮದಲ್ಲಿ ಶಿಬಿ! ನರವನ್ನು ಮಾಡಬೇಕೆಂಬ 
ಉದ್ದೇಶದಿಂದ ಪೂನ 
ಗ್ರಾಮಕ್ಕೆ ಭೇಟಿ ನೀಡಿ ಶಿಬಿರಾರ್ಥಿಗಳು 
ಉಳಿದುಕೊಳ್ಳುವ ಸ್ಥಳ ಪರಿಶೀಲಿಸಲಾಗಿ 
ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ 
ಸರ್ಕಾರಿ ಶಾಲೆ ಆವರಣವನ್ನು ಆಯ್ಕೆ 
ಮಾಡಿಕೊಳ್ಳಲಾಯಿತು. 

ಊರಿನ ಆರಂಭದ 
ಮುಖ್ಯರಸ್ತೆಯಲ್ಲಿರುವ ಈ ಸರ್ಕಾರಿ ಶಾಲೆ 
ಸಂಪೂರ್ಣವಾಗಿ ಪ್ಲಾಸ್ಟಿಕ್‌. ಅನೇಕ 
ಜಾತಿಯ ಕಳೆಗಿಡ, ಮರದ ಒಣಗಿದ ಎಲೆ 
ಹೂಗಳಿಂದ ಸಂಪೂರ್ಣವಾಗಿ ಮುಚ್ಚಿ 
ಹೋಗಿ ಕಾಡನ್ನು ಪ್ರವೇಶಿಸಿದಂತೆ 
ಕಾಲಿಡಲು ಆಗುತ್ತಿರಲಿಲ್ಲ. ಶಾಲೆ ಇದೆ 
ಎಂಬ ಯಾವ ಕುರುಹು ಇಲ್ಲದಂತೆ 
ಅನಾಥವಾಗಿತ್ತು. ಇಲ್ಲಿ ಕೇವಲ ಒಂಬತ್ತು 


ವಿದ್ಯಾರ್ಥಿಗಳು ಮಾತ್ರ ವ್ಯಾಸಂಗ 
ಮಾಡುತ್ತಿದ್ದಾರೆ. ಶಾಲೆಯ ಒಳ 
ಆವರಣದಲ್ಲಿ ಅಂಗನವಾಡಿ ಕೇಂದ್ರವೂ 
ಇದೆ. ಶಾಲೆಯ ಬಲಭಾಗದಲ್ಲಿ 
ಹೊಸದಾಗಿ ಕಟ್ಟಿರುವ ಮೂರು 
ಕೊಠಡಿಗಳಿವೆ ಹಳೆಯ ಕೊಠಡಿಗಳಂತೂ 
ವಾಸಕ್ಕೆ ಯೋಗ್ಯವಾಗದೆ ತುಂಬಾ 
ದಿನ; ಗಳಿಂದ ಪಾಳು ಬಿ ಬಿದ್ದಿದ್ದು, ಇಂತಹ 
ಓಡಾಡಲು ಉಳಿದುಕೊಳ್ಳಲು 
ಅಸಾಧ್ಯವಾಗಿದ್ದ ಶಾಲಾ ಕೊಠಡಿಗಳು 
ಮತ್ತು ಆವರಣವನ್ನು ಶಿಬಿರದ 
ಆರಂಭಕ್ಕೂ ಮುನ್ನ ಮಹಿಳಾ ಸರ್ಕಾರಿ 
ಕಾಲೇಜು ಮದ್ದೂರು, ಎಚ್‌ ಕೆ 
ವೀರಣ್ಣಗೌಡ ಕಾಲೇಜು ಹಾಗು ಕೊಪ್ಪ 
ಕಾಲೇಜಿನ ನೂರು ಮಂದಿ ಸ್ವಯಂಸೇವಕ 
ಸೇವಕಿಯರು ಸಂಪೂರ್ಣವಾಗಿ 
ಸ್ವಚ್ಛಗೊಳಿಸಿ ಶಿಬಿರಕ್ಕೆ ಬೇಕಾದ 
ಅಡುಗೆಮನೆ ಸಲಕರಣೆ ಸಾಮಾನುಗಳನ್ನು 
ಇಟ್ಟುಕೊಳ್ಳಲು ಕೊಠಡಿಗಳನ್ನು 
ಶುಚಿಗೊಳಿಸಿ ಸಿದ್ಧಪಡಿಸಿಕೊಳ್ಳಲಾಯಿತು. 
ಹಾಗೆ ಉಳಿದಂತೆ ಶಾಲಾ ಅವರಣದ 
ಉಳಿದ ಭಾಗವನ್ನು ಶಿಬಿರದ ಹಿಂದಿನ 
ದಿನ ಅಂದರೆ 11ನೇ ತಾರೀಕು ಸಂಜೆ 
ಶಿಬಿರಕ್ಕೆ ಆಗಮಿಸಿದ್ದ ವಿವಿಧ ಕಾಲೇಜಿನ 
100 ಮಂದಿ ಶಿಬಿರಾರ್ಥಿಗಳು ಬೆಳಗಿನ 
ಜಾವದಿ೦ದ ಮಧ್ಯಾಹ್ನದವರೆಗೆ ಇಡೀ 


ಆವರಣ ಹಾಗೂ ಪ್ರತಿನಿತ್ಯದ 
ಕಾರ್ಯಕಮಕ್ಕೆ ಬೇಕಾದ ವೇದಿಕೆಯನ್ನು 
ಸುಸಜ್ಜಿತಗೊಳಿಸಿಕೊಂಡು 


ಅವಿಸ್ಮರಣೀ। 'ಯವಾದ ಶ್ರಮದಾನವನ್ನ 
ಮಾಡಿದರು. 

ಶಿಬಿರದ ಪ್ರತಿದಿನವೂ ಶಿಬಿರಾರ್ಥಿಗಳಿಗೆ 
ಶ್ರಮದ ಪ್ರಾಮುಖ್ಯತೆಯ ಅರಿವು 


ಪಂಚಾಯತಿಯವರ 5 ಸಹಕಾರದೊಂದಿಗೆ 
ಈ ಗ್ರಾಮದಲ್ಲಿ ಒಂದು ಅದ್ಭುತವಾದ. 
ಸದಾಕಾಲ ಸ್ಮರಣೆಯಲ್ಲಿ ಉಳಿಯುವಂತಹ, 
ಯುವಶಕ್ತಿ ಮನಸ್ಸು ಮಾಡಿದರೆ ಏನೆಲ್ಲವೂ 
ಸಾಧ್ಯ ಎಂಬುದಕ್ಕೆ "ತುಂಬಾ ಹಳೆಯದಾದ 
ಕಲ್ಯಾ! ಣಿಯನ್ನು ನವೀಕರಣಗೊಳಿಸಿದ್ದು. 
ಐನೂರು ವಷ ರ್ಷಗಳಿಗೂ ಹಳೆಯದಾದ 
ಗ್ರಾಮದ ಬೋರೇದೇವರ ದೇವಾಲಯಕ್ಕೆ 
ಸೇರಿದ ಚೌಕಿ ಕೊಳವೆಂಬ ಕಲ್ಯಾಣಿ 
ಎತ್ತರದ ಗಿಡ ಗಂಟೆಗಳಿಂದ ತುಂಬಿಹೋಗಿ 
al ಚಹರೆಯೇ ಇಲ್ಲದಷ್ಟು 
ಮುಚ್ಚಿಹೋಗಿತ್ತು. ಕಲ್ಯಾಣಿಯಲ್ಲಿ ತುಂಬಿದ 
ನೀರು. ಹೂಳಿನಿಂದ ತುಂಬಿಕೊಂಡು 
ಜಲಚರಗಳು ಜೀವಿಸಲು ಹಾಗೂ 
ಪ್ರಾಣಿಗಳಿಗೆ ಕುಡಿಯಲು ಕಲುಷಿತವಾಗಿತ್ತು. 
ಶಿಬಿರಾರ್ಥಿಗಳು ಮತ್ತು ಗ್ರಾಮಸ್ಥರು ಸೇರಿ 
ಕಲ್ಯಾಣಿಯ ಆವರಣದ ರಾಶಿ ರಾಶಿ 
ಗಿಡಗಳನ್ನೆಲ್ಲ ತೆಗೆದು ಹೊರ ಆವರಣವನ್ನು 
ಶುಚಿಗೊಳಿಸಿ ಕಲ್ಯಾಣಿ ಪ್ರವೇಶಿಸುವ ರಸ್ತೆ 
ನಿರ್ಮಿಸಿ ಹೂಳಿನಿಂದ ತುಂಬಿ ಹೋಗಿದ್ದ 
ಕೊಳದಲ್ಲಿ ಹಳೆಯ ನೀರರನ್ನೆಲ್ಲ ತೆಗೆದು 
ಹೂಳೆತ್ತಿ ಸಂಪೂರ್ಣ ಸ್ವಚ್ಛಗೊಳಿಸಿ ಕಲ್ಲಿನ 
ಹಂತಗಳಿಗೆ ಸುಣ್ಣ ಬಣ್ಣ ಬಳಿದು ಸ್ವಚ್ಛ 
ಸುಂದರ ತಾಣವಾಗಿ ನಿರ್ಮಿಸಿದ್ದು 
ಅವಿಸ್ಮರಣೀಯವಾದ ಚಟುವಟಿಕೆ. ಇದರ 
ಜೊತೆಗೆ ದೇವಾಲಯ ಹಾಗೂ ಅದರ 
ಹೊರಾವರಣ ಆವರಣದಲ್ಲಿನ ಗಿಡ ಕಳೆ 
ತೆಗೆದು ಪ್ಲಾಸ್ಟಿಕ್‌ ಮುಕ್ತಗೊಳಿಸಿದರು 
ಹಾಗೂ ಬೆಸಗರಹಳ್ಳಿ ಯ ಸರ್ಕಾರಿ ಆಸ್ಪತ್ರೆ 
ಆವರಣದ ಕಳೆ ಗಿಡಗಳು. ಕಸ ಪ್ಲಾಸ್ಟಿಕ್‌. 
ಪೇಪರ್‌ ಹಾಯ್ದು ಸಂಪೂರ್ಣ 
ಸ್ವಚ್ಛಗೊಳಿಸಲಾಯಿತು. ಗ್ರಾಮದ ಪ್ರಮುಖ 
ಬೀದಿಗಳ ಅಕ್ಕಪಕ್ಕ ಸ್ವಚ್ಛಗೊಳಿಸಲಾಯಿತು. 
ಶಿಬಿರದ ವಿಶೇಷತೆಗಳಲ್ಲಿ ಮತ್ತೊಂದು 
ಪ್ರಮುಖವಾದದ್ದು ಶಿಬಿರಗಳ 
ಉದ್ದೇಶಗಳಲ್ಲಿ ಒಂದಾದ ಸಾರ್ವಜನಿಕ 
ಕಟ್ಟಡಗಳಿಗೆ ಸುಣ್ಣಬಣ್ಣ ಬಳಿದು 
ಕರ್ಷಕಗೊಳಿಸುವ ಕಾರ್ಯ. 
'ಸಮರ್ಪಣ' ಎಂಬ ಸ್ವಯಂಸೇವಕರ 


ತಂಡ ಈಗಾಗಲೇ ರಾಜ್ಯಾದ್ಯಂತ 80 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸ್ವಚ್ಛತೆ 
ಹಾಗೂ ಬಣ್ಣ ಲೆ: 


ನ 
ಲೇಪನ ಮಾಡಿ ಜಾಗೃತಿ 


ps 


ಶಾಲೆಯ ಕಾಂತ 
ಕಟ್ಟಡಗಳ ಗೋಡೆ ಮೊದಲಾದವುಗಳನ್ನು 


22 | ಏಪ್ರಿಲ್‌ 2024 


ಬಾಘ್ರ ಪೆಸಂಚ 


ಅಲಂಕರಿಸಿ ತಮ್ಮ ಕೌಶಲ್ಯವನ್ನು ಹಾಗೂ 
ಸೇವಾ ಮನೋಭಾವನೆಯನ್ನು 
ಮೆರೆದಿರುವ ಸಚಿನ್‌ ಮತ್ತು ತಂಡದ 
ಸ್ವಯಂ ಸೇವಕ ಸೇವಕಿಯರು 
ಮಹರ್ನವವಮಿ ದೊಡ್ಡಿ ಗ್ರಾಮದ ಶಿಬಿರ 
ಆಯೋಜನೆ ಮಾಡಿಕೊಂಡಿದ್ದ ಅತ್ಯಂತ 
ಹಳೆಯದಾದ ಶಾಲೆಯ ಮಾಸಲಾಗಿದ್ದ 
ಕಾಂಪೌಂಡ್‌ ಗೋಡೆಗಳನ್ನು ಸುಣ್ಣ 
ಬಣ್ಣಗಳಿಂದ ಅಲಂಕರಿಸಿ ಪರಿಸರ ಶಿಕ್ಷಣ, 
ಮಾದಕ ವ್ಯಸನ ಮೊದಲಾದವುಗಳ 
ಜಾಗೃತಿ ಮೂಡಿಸುವ ವಿವಿಧ ಚಿತ್ರಗಳನ್ನು 
ತಮ್ಮ ಕೌಶಲ್ಯಗಳ ಮೂಲಕ ರಚಿಸಿ ಇಡೀ 
ಶಾಲೆ, ಅಂಗನವಾಡಿ ಕೇಂದ್ರ ಹಾಲಿನ 
ಉತ್ಪಾದಕರ ಸಂಘದ ಗೋಡೆಗಳನ್ನು 
ಸುಂದರವಾಗಿ ಅಲಂಕರಿಸಿ ಮಾದರಿ 
ಶಾಲೆಯಂತೆ ಹೊಸ ರೂಪ ಕೊಟ್ಟು 
ಆಕರ್ಷಕಗೊಳಿಸಿದ್ದು 
ಅಭೂತಪೂರ್ವವಾದ, ಸ್ಮರಣೀಯವಾದ 
ಸೇವೆ. ಹೂಳೆತ್ತಿ ಸ್ವಃ ಳಿಸಿದ 
ಕಲ್ಯಾಣಿಯ ಸುತ್ತಲಿನ ನೂರಾರು ಕಲ್ಲಿನ 
ಹಂತಗಳಿಗೆ ಸುಣ್ಣಿ ಬಣ್ಣ ಲೇಪನ ಮಾಡಿ 
ಸುಂದರಗೊಳಿಸಿದರು .ಸರ್ಕಾರಿ ಶಾಲೆಯ 
ಆವರಣದ ಗಿಡಗಳಿಗೆ ಶಿಬಿರಾರ್ಥಿಗಳು 
ಸೇರಿ ಪಾತಿ ಮಾಡಿ ಸುತ್ತಲೂ ಇಟ್ಟಿಗೆ 
ಜೋಡಿಸಿ ಸುಣ್ಣ ಬಳಿದು ರಕ್ಷಾ ಕವಚ 
ನಿರ್ಮಿಸಿ ಆಕರ್ಷಕ ಗೊಳಿಸಿದರು. 
ಶಿಬಿರದ ಮತ್ತೊಂದು ಆಕರ್ಷಣೀಯ 
ನೋಟ ಗಾಂಧೀಜಿ ಮತ್ತು ಕಸ್ತೂರಬಾ 
ಜೀವನದಾರಿತ ಹಾಗೂ ಯಶೋದರಮ್ಮ 
ಸಪ್ಪ ಮೊದಲಾದ ಸ್ಮರಣೀಯ ವ್ಯಕ್ತಿಗಳ 
ಹಾಗೂ ಅವರ ಸಂದೇಶಗಳನ್ನು ಸಾರುವ 
150ಕ್ಕೂ ಹೆಚ್ಚು ಛಾಯಾಚಿತ್ರಗಳ 
'ಮಫಲಕಗಳ ವಸ್ತು ಪ್ರದರ್ಶನ. 
ಶಿಬಿರಾರ್ಥಿಗಳು ಬಂದಂತಹ ಅತಿಥಿಗಳು 
ಹಾಗೂ ಗ್ರಾಮಸ್ಥರೆಲ್ಲರಿಗೂ ಕೂಡ 
ಮೆಚ್ಚುಗೆಗೆ ಪಾತ್ರವಾದವು. ದೊಡ್ಡವರ 
ಮಾತುಗಳು ಹೇಗೆ ಪ್ರೇರಣೆಯನ್ನು ಬಾಳಿಗೆ 
ಒದಗಿಸಬಲ್ಲವೋ ಚಿತ್ರಗಳು ಕೂಡ ಸದಾ 
ಮಾತನಾಡುತ್ತವೆ. ಎಂಬುದಕ್ಕೆ ಶಿಬಿರದಲ್ಲಿ 
ಪ್ರದರ್ಶಗೊಂಡಿದ್ದ ಚಿತ್ರಗಳು ಮತ್ತು 
ಸಂದೇಶಗಳು ಅಪರೂಪದ ನೋಟಗಳಾಗಿ 
ಎಲ್ಲರನ್ನು ಚಿತ್ತಾಕರ್ಷಕ ಗೊಳಿಸಿದವು . 
ಶಿಬಿರದ ಮತ್ತೊಂದು ಉದ್ದೇಶಿತ 
ಯೋಜನೆ ಕಂದಾಯ ಅದಾಲತ್‌. 
ಕಂದಾಯ ಇಲಾಖೆಗೆ ಒಳಪಡುವ 
ಗ್ರಾಮಸ್ಥರ ಜಮೀನಿಗೆ ಸಂಬಂಧಿಸಿದ 
ಖಾತೆ, ಪಹಣಿ, ವಂಶವೃಕ್ಷ ಮೊದಲಾದ 
ಸಮಸ್ಯೆಗಳ ಪರಿಹಾರ ಹಾಗೂ ಸಾಮಾಜಿಕ 
ಭದ್ರಕಾ ಯೋಜನೆಯ ವಿವಿಧ ಪಿಂಚಣಿ 


ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ 
ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಡಾ. 
ಎಚ್‌ ಎಲ್‌ ನಾಗರಾಜ್‌ ಹಾಗೂ 
ತಹಶೀಲ್ದಾರ್‌, ಶಿರಸ್ತೇದಾರ್‌, ಗ್ರಾಮ 
ಲೆಕ್ಕಾಧಿಕಾರಿ ಮೊದಲಾದ ಅಧಿಕಾರಿಗಳ 
ಸಮೂಹ ಗ್ರಾಮಕ್ಕೆ ಆಗಮಿಸಿ 
ಶಿಬಿರಾರ್ಥಿಗಳು ಪ್ರತಿ ಮನೆಯ ಸರ್ವೆ 
ಮಾಡಿ ಪಡೆದುಕೊಂಡು ಬಂದಿದ್ದ 60ಕ್ಕೂ 
ಹೆಚ್ಚು ಅಹವಾಲುಗಳನ್ನು ಪಡೆದು 
ಅವುಗಳನ್ನು ಶೀಘ್ರದಲ್ಲಿ 
ಇತ್ಯರ್ಥಗೊಳಿಸಿಕೊಡುವ ಭರವಸೆ 
ನೀಡಿದರು | 

ಉಳಿದಂತೆ ಎಲ್ಲಾ ಶಿಬಿರಗಳ 
ಕ್ರಿಯಾಯೋಜನೆಯಂತೆ ಬೆಳಗಿನ 
ಧ್ವಜಾರೋಹಣ, ಚಿಂತನ ಮಂಥನ 
ಶಿಬಿರವಾಣಿ ವಾಚನ, ಗ್ರಾಮದ ಪ್ರಮುಖ 
ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮ, 
ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ 
ಸ್ಪರ್ಧೆಗಳು. ಸಂಜೆಯ ಸಾಂಸ್ಕ ಕ್ಯ 
ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಶಿಸ್ತು 
ಸಮಯಪ್ರಜ್ಞೆ, ವೇದಿಕೆ ನಿರ್ವಹಣೆ, 
ನಾಯಕತ್ವ ಗುಣ. ಜವಾಬ್ದಾರಿ ನಿರ್ವಹಣೆ, 
ಮಾತನಾಡುವ ಹಾಗೂ ಬರವಣಿಗೆ 
ಮಾಡುವ ಕೌಶಲ್ಯ, ವೇದಿಕೆಗಳನ್ನು 
ನಿರ್ವಹಣೆ ಮಾಡುವ ಜವಾಬ್ಧಾರಿಗಳನ್ನು 
ಈ ಎಲ್ಲಾ ಕ್ರಿಯೆಗಳಿಂದ ಅರಿತುಕೊಳ್ಳಲು 
ಶಿಬಿರ ಪ್ರೇರಣೆಯಾಯಿತು. 

ಪ್ರತಿನಿತ್ಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ 
ಕಾರ್ಯಕ್ರಮದಲ್ಲಿ ಮಧ್ಯಪಾನ, 
ದೂಮಪಾನ ಭ್ರಷ್ಟಾಚಾರ. ಮಹಿಳಾ 
ಸಬಲೀಕರಣ ಮೊದಲಾದ ಜಾಗೃತಿ ಕಿರು 
ನಾಟಕಗಳು, ಗೀತೆಗಳು, ನೃತ್ಯಗಳನ್ನು 
ಪ್ರದರ್ಶಿಸಿ ಗ್ರಾಮಸ್ಥರಲ್ಲಿ ಅರಿವು 
ಮೂಡಿಸಿದರು .ಇದಲ್ಲದೆ ಮೈಸೂರಿನ 
ಲಿಂಗರಾಜು ಮತ್ತು ತಂಡ, ಸಿದ್ದಪ್ಪ ಮತ್ತು 
ತಂಡ ಅಂತಾರಾಷ್ಟೀಯ ಖ್ಯಾತಿಯ 
ಅಪ್ಪಗೆರೆ ತಿಮ್ಮರಾಜು. ಹುರಗಲವಾಡಿ 
ರಾಮಯ್ಯ ಮಂಜುಳಾ ಆಲದಹಳ್ಳಿ 
ಮೊದಲಾದ ಜನಪ್ರಿಯ ಗಾಯಕರುಗಳು 
ಜನಪದ ಗಾಯನದ ಮೂಲಕ ಸಾಹಿತ್ಯ 
ಸಂಗೀತದ ಬಗ್ಗೆ ಜಾಗೃತಿ ಮೂಡಿಸಿ ಆ 
ಬಗೆಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. 
ಪ್ರತಿನಿತ್ಯ ಪ್ರಾರ್ಥನೆ, ವ್ಯಾಯಾಮ , 
ಪ್ರಚಾರ. ಗ್ರಾಮಸ್ಥರ ಸ್ನೇ (ಹ ಮಿಲನ 
ಶಿಬಿರಾರ್ಥಿಗಳ ಬಾಂಧವ್ಯ ವೃದ್ಧಿ 
ಸೇರಿದಂತೆ ಪ್ರತಿದಿನವೂ ಕ್ರಿಯಾತ್ಮಕವಾಗಿ 
ಆರಂಭಗೊಂಡು ರಾತ್ರಿವರೆಗೂ ಚೈತನ್ಯ 
ಶಾಲಿಗಳಾಗಿ ಶಿಬಿರಾರ್ಥಿಗಳನ್ನೆಲ್ಲ ಒಂದಲ್ಲ 
ಒಂದು ಕ್ರಿಯೆ ಕಲಿಕೆಗಳಲ್ಲಿ 


ತೊಡಗಿಸುವಂತಹ ಕ್ರಿಯಾಯೋಜನೆ 
ಮೂಲಕ ಶಿಬಿರ ನಿರ್ದಿಷ್ಟ ಗುರಿಯನ್ನು 
ತಲುಪಿದ ಸಾರ್ಥಕತೆಯನ್ನು ಹೊಂದಿದೆ. 
ಮದ್ದೂರು ಮಹಿಳಾ ಸರ್ಕಾರಿ 
ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಕೆ ಬಿ 
ನಾರಾಯಣ ಅವರು ಶಿಬಿರದ 
ನಿರ್ದೇಶಕರಾಗಿ ಜವಾಬ್ದಾರಿಯನ್ನು 
ವಹಿಸಿಕೊಂಡಿದ್ದರು. ಅವರು ತಮ್ಮ 
ಅನುಭವ ಮತ್ತು ಮಾರ್ಗದರ್ಶನದ 
ಮೂಲಕ ಆಯ್ದ 10 ಕಾಲೇಜಿನ 180 
ಶಿಬಿರಾರ್ಥಿಗಳನ್ನು ಆಯ್ಕೆ 
ಮಾಡಿಕೊಂಡು ಶಿಬಿರವನ್ನು ಆ 
ಯೋಜನೆ ಮಾಡಿದ್ದರು . ಇದರ 
ಜವಾಬ್ದಾರಿ ನಿರ್ವಹಣೆಗಾಗಿ ಆಯ್ದ 
ಕಾರ್ಯಕ್ರಮ ಅಧಿಕಾರಿಗಳಾದ ಮಂಡ್ಯ 
ಮಹಿಳಾ ಕಾಲೇಜಿನ ಡಾ..ಎಂ ಕೆಂಪಮ್ಮ 
ಮದ್ದೂರು ಮಹಿಳಾ ಕಾಲೇಜಿನ ಡಾ. 
ನಮ್ರತ ಜಿ.ಆರ್‌ , ವೆಂಕಟೇಶ್‌ , 
ಮೈಸೂರಿನ ಶೇಷಾದ್ರಿಪುರಂ ಕಾಲೇಜಿನ 
ಡಾ. ರಾಘವೇಂದ್ರ , ಮೈಸೂರಿನ 
ಮಹಾರಾಜ ಸಂಜೆ ಕಾಲೇಜಿನ ಡಾ. 
ಲಿಂಗರಾಜು , ಮೇಲುಕೋಟೆ 
ಕಾಲೇಜಿನ ಕೃಷ್ಣ , ಎಚ್‌.ಕೆ.ವಿ ಕಾಲೇಜಿನ 
ಮೋಹನ್‌ ಈ ಕಾರ್ಯಕ್ರಮ 
ಅಧಿಕಾರಿಗಳನ್ನು ಶಿಭಿರಾಧಿಕಾರಿಗಳಾಗಿ 
ನೇಮಿಸಿಕೊಂಡು ಅವರೆಲ್ಲರ ಉತ್ತಮ 
ಕಾರ್ಯ ನಿರ್ವಹಣೆ ಮೂಲಕ 
ಶಿಬಿರವನ್ನು ಯಶಸ್ವಿಯಾಗಿ 
ಮುಕ್ತಾಯಗೊಳಿಸಲಾಯಿತು. 
ಗ್ರಾಮದ ಸ್ಪರ್ಶವಿಲ್ಲದೆ ಬದುಕು 
ಪರಿಪೂರ್ಣವಲ್ಲ", 

” ಆತ್ಮ ಉಳಿಯಬೇಕಾದರೆ 
ಅಹಂಕಾರ ಅಳಿಯಬೇಕು ಅಹಂಕಾರ 
ಮನುಷ್ಯನನ್ನು ಸಂಪೂರ್ಣವಾಗಿ 
ಕೊಂದು ಹಾಕುತ್ತದೆ -ಇದರ ಸತ್ಯವನ್ನು 
ಎಂದೆಂದಿಗೂ ಎಲ್ಲರಲ್ಲಿಯೂ 
ಕಂಡುಕೊಳ್ಳಬಹುದು. ಅಹಂಕಾರದ 
ಕತ್ತಲೆಯನ್ನು ಕಳೆಯಬೇಕಾದರೆ 
ನಮ್ರತೆಯ ಬೆಳಕು ಬೇಕು '- ಎಂಬ 
ಗಾಂಧೀಜಿಯವರ ಮಹಾವಾಣಿಗಳಂತೆ 
ಈ ಎ೧00000 ಶಿಬಿರ ನಮ್ಮಲ್ಲಿ 
ಹಾಗೂ ವಿದ್ಯಾರ್ಥಿಗಳ ನಡೆ-ನುಡಿಯಲ್ಲಿ 
ಒಂದಷ್ಟು ಬದಲಾವಣೆ ತರುವಲ್ಲಿ 
ಪ್ರೇರಣೆ ಒದಗಿಸಿ ಮುಂದಿನ ಉದಾತ್ತ 
ಗುರಿ, ಉದ್ದೇಶದಡೆಗೆ 
ಕೊಂಡುಹೋಗುವಲ್ಲಿ ಸಫಲವಾಗಿದೆ . 
- ಡಾ ಎಂ. ಕೆಂಪಮ್ಮ 
ಸಹ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ 

ಕಾಲೇಜು ಮುಂದ 


ಬಾಘು ಪೆಸಂಚ 


23 |ಏಪ್ತಿಲ್‌ 2024 


8/0///' 5 home at phoenix ashram 


his year marks the 120th 

anniversary of Phoenix 
Settlement, which Mahatma 
Gandhi founded in 1904 near 
Durban in South Africa. It is 
the first of the four ashrams 
he established in his life, the 
others being Tolstoy Farm 
near Johannesburg (1910), 
Sabarmati Ashram near 
Ahmedabad (1915), and 
Sevagram Ashram near 
Wardha (1936). 

The twenty-one years 
Gandhiji spent in South Africa 
set the stage for all that he 
did in the subsequent three 
decades as the leader of 
India's freedom movement. In 
the famous words of Nelson 
Mandela, “You gave us 


Mohandas Gandhi; we 
returned him to you as 
Mahatma Gandhi.” Phoenix 
Ashram played a pivotal role 
in this transformation. 
Gandhiji purchased 100 
acres of land in Phoenix on 
the outskirts of Durban. He 
began his first experiment in 
communal living here. This 
commune provided him the 
platform to continue, and 
intensify, his other 
‘Experiments with Truth’ — 
nonviolence, non- 
possession, simple and 
frugal living, egalitarianism, 
self-reliance, interfaith 
harmony, removal of 
untouchability, sanitation and 
(outer and inner) cleanliness, 


environmental protection, 
respect for manual labour, a 
new type of holistic 
education and, above all, 
oneness of humanity without 
any discrimination. 

Phoenix is where 
Gandhiji began his journey of 
transforming himself from a 
successful lawyer into a 
simple and selfless worker 
determined to live a life of 
spirituality rooted in fight 
against injustice and service 
of humanity. It was during 
Gandhiji's Phoenix years that 
he pioneered his practice of 
Satyagraha and advocacy of 
Sarvodaya. Phoenix is also 
where he started his first 
newspaper Indian Opinion. 

Phoenix Ashram thus 
became the first laboratory 


24 | ಎಪ್ರಿಲ್‌ 2024 


ಬಾಘು ಪ್ರಪಂಚ 


where Gandhiji, in committed partnership 
with Kasturba, rigorously tested the 
principles that later defined the guiding 
philosophy of his life. That philosophy has 
imperishable and universal relevance for 
humanity because it derives its sustenance 
from Satya (Truth) and Ahimsa 
(Nonviolence), which, as Gandhiji 
emphatically stated, are inter-changeable 
attributes of God. 

Mahatma Gandhi's life, as also the lives 
and teachings of all other great Teachers of 
Humanity, is a perennial source of ideas and 
inspiration for a better world. Today India 
and the rest of the world are beset with huge 
challenges — growing inequality in wealth 
and power; continued apathy toward the 
suffering of the poor and the marginalised; 
unbalanced development that gives primacy 
to consumerism over holistic human 


progress; environmental degradation that 
has reached the level of a planetary crisis; 
disharmony and conflicts in society over 
caste, creed and race; denial of equality and 
dignity to women; growing militarism and 
warmongering by strong nations threatening 
weak ones; continuing stockpiling of nuclear 
and other weapons of mass destruction; 
and a deeply iniquitous world order in which 
a majority of the human population has little 
say in reforming global affairs. These 
challenges cannot be overcome, either 
within India or globally, without being guided 
by the life and legacy of Gandhiji and other 
great savants of humanity. 

As such, commemoration of the 120th 
anniversary of the founding of Phoenix 
Ashram provides all of us an occasion to 
rededicate ourselves to Gandhian principles 
and ideals, whose promotion is necessary 


The printing press and building of ‘Indian Opinion’ Newspaper 


25 | ಏಪ್ರಿಲ್‌ 2024 


phoenix settlement with Ha Gandhi 


to build a better future for all. It is an occasion 
for us to engage in a constructive dialogue 
with students, youth and other influential 
sections of society who are either unaware of 
the major milestones in Gandhiji's life or are 
influenced by negative and malicious 
propaganda about him. No less important, it 
is also an occasion for all of us to honestly 
introspect about the problems and 
shortcomings within Gandhian organisations, 
and take necessary corrective steps to work 
with renewed unity, vigour and commitment. 


The Phoenix Settlement Trust in Durban 
under the leadership of Elaben Gandhi 
(Mahatma's granddaughter) has taken the 
initiative to commemorate the 120th 
anniversary of the Ashram with an ambitious 
five-year plan. In the first week of February, 
some Gandhian activists in India held an 
online meeting with Elaben and her 
colleagues in South Africa. Our discussion 
yielded an idea that commemorative activities 
should also be held in India and around the 
world in 2024 and beyond. As a curtain-raiser 
to these activities, it has been proposed to 
organise a large conference in the national 
capital in the first half of 2024 (after the 
parliamentary elections), followed by a series 
of activities in different parts of the country. 


To plan and organise commemorative 
activities in India in a befitting manner, it is 
proposed to form a committee comprising 
Gandhian and other progressive 
organisations/individuals. 


ತ] 


ಹಿಘಫ್ಥ 
a 


ಕ 
ಈ 


1 


¢ MS 


ಕಯ 


Bg 


ಶತ: 
ಸೇರಿ 
ಸ್ವತಃ ಅ ಡುತ್ತಿ 
ನ ನ ತ್ರ 
ಕೆಲಸವನ್ನು ಮಾಡಿದನು. ದಕ್ಷಿಣ 


Hy 


ಕ್ಯ, 


ಪ 


Py 


26 | ಏಪ್ರಿಲ್‌ 2024 


ರಘುನಾಥ ಕೃಷ್ಣಮಾಚಾರ್‌ ಅವರು 
ಹೇಳಿದ "ಗಾಂಧಿ ಏಕಾಂಗಿ' ಎನ್ನುವುದು 
ಹಲವು ಅರ್ಥಗಳಲ್ಲಿ ಮಹತ್ವದ್ದು. 
"ಲಿಪ್ಕತೇನಸ ಪಾಪೇನ ಪದ್ಮಪತ್ರ 
ಮಿವಾಂಭಸಾ" ಕೃಷ್ಣ ಭಗವದ್ಗೀತೆಯಲ್ಲಿ 
ಹೇಳಿದ್ದು, ಕ್ರಿಯೆಯನ್ನು ಮಾಡಿಯೂ 
ಕ್ರಿಯೆಗಳಿಗೆ ಅಂಟಿಗೊಳ್ಳದೆ ಇರುವುದು 
ಕ್ರಿಯೆಯ ಪರಿಣಾಮಗಳಿಂದ 
ಮುಕ್ತನಾಗಲು ಇದ್ದ ಒಂದು ವಿಧಾನ. ಈ 
ವ್ಯಕ್ತಿತ್ವ ಗಾಂಧಿಗಿತ್ತು. 
ಸ್ವಾತಂತ್ರ್ಯ ಬಂದ ದಿನ ಮುತ್ಸದ್ದಿ 


ಲ 


ಸ 
ನೆಹರು, ಪ್ರಾಮಾಣಿಕ ಲಾಲ್‌ ಬಹಾದ್ದೂರ್‌ 


ಶಾಸ್ತ್ರಿ ಯೋಧ ಸರ್ದಾರ್‌ ಪಟೇಲ್‌ 
ಎಲ್ಲರೂ ಧ್ವಜಾರೋಹಣದ 
ಸಂಭ್ರಮದಲ್ಲಿದ್ದರು. ಆದರೆ ಗಾಂಧಿ 
ಒಬ್ಬರು ಮಾತ್ರ. ಮತೀಯ ಗಲಭೆಗಳನ್ನು 
ನಿವಾರಿಸಲು ಕೋಲ್ಕತ್ತಾ ಸ ಮತ್ತು 
ನೌಖಾಲಿಯಲ್ಲಿ ಅವರ. ದಾರಿಯಲ್ಲಿ 
ಸಾಗದಂತೆ ಮಲ ಮತ್ತು ಗಾಜಿನ 
ಚೂರುಗಳನ್ನು ಹಾಕಿದ್ದರೂ ಅದರ ಮೇಲೆ 


ಬರಿಗಾಲಿನಲ್ಲಿ ರಕ್ತ ಸುರಿಸಿಕೊಂಡು ನಡೆದು 


ಹೋಗುತ್ತಿದ್ದರು. 

ಆ ಕಾಲಕ್ಕೆ ಗಾಂಧಿ ಭಾರತದ 
ಮಹಾನಾಯಕ. ಮೌಂಟ್‌ ಬ್ಯಾಟನ್‌ 
ಸ್ವಾತಂತ್ಯ ದಿನಾಚ। ಕರಣೆಯ ಸಂಭ್ಯ ಭ್ರಮಕ್ಕೆ 
ಸಾಕ್ಷಿಯಾಗುವಂತೆ ಕೋರಿಕೊಂಡರೂ 
ಅದನ್ನು ತಿರಸ್ಕರಿಸಿ ತಾನು 
ಸಂಕಷ್ಟದಲ್ಲಿರುವ ಜನರೊಂದಿಗೆ 


KN 


el 


ಇರಬೇಕಿದೆ ಎಂದು ಹೋಗುತ್ತಾರೆ. ಇದು 
ಗಾಂಧಿಯ ಒಂಟಿತನ, 

" ಹಿಂದ್‌ ಸ್ವರಾಜ್‌ ನಲ್ಲಿ ಸ್ವಃ ಸ್ವರಾಜ್ಯ 
ಎಂದರೆ " ನಾನು ನನ್ನ ಕೆಲಸವನ್ನು 
ಮಾಡುತ್ತೇನೆ ಅಷ್ಟೆ" ಎನ್ನುವುದು 
ಗಾಂಧಿಯ ಉತ್ತರ. 

ದೇಶ ವಿಭಜನೆ ಆದ ಮೇಲೆಯೂ." 
ನಾನು ವೀಸಾ ಇಲ್ಲದೆಯೇ ಪಾಕಿಸ್ಥಾನಕ್ಕೆ 
ತ್ತೇನೆ. ಅಲ್ಲಿನ ಹಿ೦ದೂಗಳು ಮತ್ತು 
ಸಿಖ್ದರ ರಕ್ಷಣೆಗೆ ನಿಲ್ಲುತ್ತೇನೆ" ಎಂದವರು 
ಗಾಂಧಿ. ಹತ್ಯೆ ಆಗದೆ. ಇದ್ದರೆ ಮತ್ತೆ 
ಇಪ್ಪತ್ತು ದಿನಗಳಲ್ಲಿ ಗಾಂಧಿ ಪಾಕಿಸ್ಥಾನಕ್ಕೆ 
ಹೋಗಲು ಬೇಕಾದ ಸಿದ್ಧತೆಯನ್ನು 
ಮಾಡಿಕೊಳ್ಳುತ್ತಿದ್ದರು. ವೀಸಾ ಇಲ್ಲದೆ 
ಹೋಗುತ್ತೇನೆ ಎನ್ನುವುದು ಅವರ 
ಆತ್ಮವಿಶ್ಚಾಸವೋ 4 ಮುಗ್ಧತೆಯೊ 
ತಿಳಿಯದು. ಆದರೆ ಇಡೀ ಜಗತ್ತನ್ನು 
ನಿನ್ನೊಳಗೆ ನೋಡು, ನೀನು su 
ಜಗ್ತಿನೊಳಗರು ಎನ್ನುವ ಈಶಾ 

ಅರಿತು. byes. 
ವಾತ ಗ ಈ ಶಕ್ತಿ ಗಾಂಧಿಗೊಬ್ಬರಿಗೇ 
ಇದ್ದದ್ದು. 

ಹರಿಲಾಲ್‌ ಗಾಂಧಿ ಇಸ್ಲಾಮಿಗೆ 
ಮತಾಂತರ ಆದದ್ದು, ಗಾಂಧಿಗೆ 
ಅಸಮಧಾನ ಆದದ್ದು ಇದೆಲ್ಲ ಆದ ಮೇಲೆ 
ಮನೆ ಬಿಟ್ಟು ಹೋದ ಹರಿಲಾಲ್‌ ಗಾಂಧಿ 
ಮತ್ತು ಕಸ್ತೂರ್ಬಾ ಒಮ್ಮೆ ರೈಲಿನಲ್ಲಿ 
ಹೋಗುವಾಗ ನಿಲ್ದಾಣದಲ್ಲಿ ಹರಿಲಾಲ್‌ 
ಒಂದಷ್ಟು ಕಿತ್ತಳೆ ಹಣ್ಣು ತಂದು ಕಸ್ತೂರ್ಬಾ 


ಅವರಿಗೆ ಕೊಡುತ್ತಾರೆ. ಗಾಂಧಿ.” ನನಗಿಲ 
ಮಗನೇ" ಎಂದು ಕೇಳುತ್ತಾರೆ ಅದ! 
ಹರಿಲಾಲ್‌," ನಿನಗಿಲ್ಲ. ನನ್ನ ಅಮ್ಮನಿಗೆ 
ಮಾತ್ರ" ಎಂದು ಹೊ ಗಗುತ್ತಾನೆ. 
ವ್ಯಾವಹಾರಿಕ ತಿರಸ್ಕಾರದ ನಂತರವೂ 
ಮಗನನ್ನು ಗಾಢವಾಗಿ ಪ್ರೀತಿಸುವ ಶಕ್ತಿ 
ಗಾಂಧಿಗಿತ್ತು. ಅದು ಹರಿಲಾಲ್‌ ಅವರಿಗೂ 
ಅರ್ಥವಾಗಿತ್ತು. ಗಾಂಧಿಯವರ ಶವ 
ದಹನಕ್ಕೆ ಹರಿಲಾಲ್‌ ಹೋಗುವುದಿಲ್ಲ, 
"ಅಪ್ಪನ" ಶವ ಸಂಸ್ಕಾರಕ್ಕೆ ಹೋಗುವ 
ಅರ್ಹತೆ ನನಗಿಲ್ಲ. ಸಾನು ಬಟ್ಟೆ 
ತೊಳೆಯುತ್ತೇನೆ" ಎಂದು ಹರಿಲಾಲ್‌ 
ಹೋಗಿ ತನ್ನ ತಮ್ಮನ ಮಗಳ ಬಳಿ ಬಟ್ಟೆ 
ಕೇಳಿ ವಾಶ್‌ ಮಾಡುತ್ತಿರುತ್ತಾರೆ. 
ಎಲ್ಲರಿಗೂ ಗೊತ್ತಿರುವ ಹಾಗೆ 
ಕಸ್ತೂದ ರ್ಬಾ ಮೇಲೆ ಗಾಂಧಿ ಸಾಕಷ್ಟು 
ದಬ್ಬಾಳಿ ಕೆ ಮಾಡಿದ್ದರು. ಆದರೆ ಕಸ್ತೂರ್ಬಾ 
ಮೃತರಾದಾಗ ೫ ಚಿತೆಯಲ್ಲಿ ಕಸ್ತೂರ್ಬಾ ಹೆಣ 
ಉರಿದು ಬೂದಿಯಾಗುವ ಆರು ಗಂಟೆಗಳ 
ಕಾಲವೂ ಗಾಂಧಿ ದೊಣ್ಣೆ ಊರಿಕೊಂಡು 
ಚಿತೆಯನ್ನೆ ನೋಡುತ್ತಾ ನಿಂತುಬಿಟ್ಟಿದ್ದರು. 
"ನನ್ನ ಶಕ್ತಿ ಹೊರಟು ಹೋಯಿತು" ಎಂದ 
ಅವರು ಆ ನಂತರ ಅನೇಕ ಬಾರಿ ತನಗೆ 
ಬದುಕಿದ್ದು ಸಾಕು ಎಂಬರ್ಥದ 
ಮಾತುಗಳನ್ನು ಆಡಿದ್ದಾರೆ. ಕುಟುಂಬದ 
ವ್ಯಕ್ತಿಯಾಗಿಯೂ ಗಾಂಧಿ ಅನನ್ಯರೇ. ಈ 
ಅನುಬಂಧವನ್ನು ಗಾಂಧಿ ಮತ್ತು 
ಕಸ್ತೂರ್ಬಾರ ಹೊರತು ಬೇರೆ ಯಾರೂ 
ಅರ್ಥೈಸಲು ಸಾಧ್ಯವಿಲ್ಲ. 
ಅಸಹಕಾರ ಚಳವಳಿಯನ್ನು 
ಹಿಂದೆಗೆದುಕೊಂಡ ಗಾಂಧಿಯ 
ನಿರ್ಧಾರವನ್ನು ಯಾವ ಕಾಂಗೆಸ್ಸಿಗರೂ 
ಪ್ಪಲಿಲ್ಲ. ಏಕೆಂದರೆ ರಾಜಕೀಯವಾಗಿ 
ಜವ ಸಮಂಜ ಸ ನಿರ್ಧಾರವಾಗಿರಲಿಲ್ಲ. 
ಆದರೆ ಗಾಂಧಿ ಅವರ ನಂಬಿಕೆಗೆ 
ಬದ್ಧರಾದವರಾಗಿದ್ದರು. ತನ್ನ ನಂಬಿಕೆಗೆ 
ಬದ್ಧನಾಗಿಯೇ ಬಾಳುವವನನ್ನು 
ಖುಗ್ಳೇದವು ಖುಷಿ ಎಂದು ಕರೆಯುತ್ತದೆ. 
ಈ ಶಕ್ತಿಯಲ್ಲಿಯೂ ಗಾಂಧಿ ಒಂಟಿಯೇ, 
ಇನ್ನೂ ಹಲವಾರು ಅರ್ಥಗಳಲ್ಲಿ 
ಗಾಂಧಿ ಒರಿಟಿಯೇ. ಒಂಟಿ ಎಂದರೆ 
ಅವರ ಅಕ್ಕ ಪಕ್ಕ ಜನ ಇರಲಿಲ್ಲ ಎಂದಲ್ಲ. 
ಎಲ್ಲರೊಂದಿಗಿದ್ದೂ ಎಲ್ಲೂ 
ಕಳೆದುಹೋಗದೆ 'ಅನನ್ಯನಾಗಿಯೇ 
ಉಳಿಯುವುದನ್ನು ರಘುನಾಥರು 
ಏಕಾಂಗಿತನ ಎಂದು ಕರೆದಿದ್ದಾರೆ. 


(ಫೇಸ್‌ ಖುಹ್‌ ಬರಹ) 
| 


ಬಾಘು ಪೆಸಂಚ 


27 | ಏಪ್ರಿಲ್‌ 2024 


¥ 3 ಕಶಿ ಖ ತ್‌ 
Ne) 3B Upp ಈ4ೃ' 
ಸ್ಟ ನ 5 
KR § REY 6% 
ಸ Rg ಗ] 
ಸ್ಪಲ್ಪ ಕಕ್ಷೆ? ಸ ಗ್ರ 
B ತ 
3 ಯ ನ 
೨ 5 8 € a 
a 3 4 
3 he 
¢ ಗ jg ಯ 
3) ಚ ಸಜನ 


ಇಕ್ಕಿತತ್ತಿತ್ದಿ 
[d 


2 3 ಅಧೆ a 
ಸಗ್ಗ ಸಕ ಾ೬್ಶಿಲೆ 
ಗತ್ತಿನ ಟ್ಟ 0ನ ಕಿನೆ ಜೊ 
ಸತಗ ಇ ೫ 


5H ಜ್‌ aS 
7. ೬... 


೩೫ T 


ಲ್ಲಿ 
ಮೃ 
೬ 


ಆಗಾಖಾನ್‌ ಅರಮನೆಯ 


ಕಿ 
ತಿ 2a Fe} 
B uh B 3 
[ 7 18 [8 
೫3 ಕ TA 
°° Bu (3 pd 
೫ ಸ್ತ BOHR 
93 np k $ ಅಶ್ರಲ್ಟ 10,೬72 
3 48 Jpop 
ಲ 5 ಶೌ 
೧. 11 | ಸ ಬಗೆ BEE 
ಸ್ವ ದ ಲಸ ) ಶಿವ ಸ 
೦ ಸರೆ Rp ಓಡಿ ಸ 0 11 ಶ್ಚಕ್ಕಿತ್ತಿ 
p ಜನ 8B ¢ 3 pp 
9° ಚ 0 0ಶ್ಷಡ್ಪಾ ನ BBB; [ 
I SBHGBoONT ತೆ 
ಎಜಿ 2 ಜಟ 2B 


ಬಾಘ ಪೆಸಂಚ 


28 | ಏಪ್ರಿಲ್‌ 2024 


ಆಕರ್ಷಿಸಿದೆ. 


1 


ನರನ್ನು ಕುರಿತು ಮಾರ್ಮಿ! 


ಗುಡ್ಡಗಾಡು ಜ| 


ಖಿಯಾಗುತ್ತಲೇ 


29 |ಏಪ್ರಿಲ್‌ 2024 


ಸುಧಾಕರ 


ಚತುರ್ವೇದಿ 


ಸರ್ವೋದಯ ಸಾಧಕರು... 


ಸುಧಾಕರ ಚತುರ್ವೇದಿ ಅವರು 
ವೇದತಜ್ಞರಾಗಿ, ಗಾಂಧೀಜಿಯವರ 
ಒಡನಾಡಿಯಾಗಿ, ಜಲಿಯನ್‌ 
ವಾಲಾಬಾಗ್‌ ದುರಂತದ 
ಪ್ರತ್ಯಕ್ಷದರ್ಶಿಗಳಾಗಿ 120ಕ್ಕೂ ಹೆಚ್ಚು ವರ್ಷ 
ಜೀವಿಸಿದ್ದ ಕನ್ನಡಿಗರೆಂದು ಹೇಳಲಾಗಿದೆ. 

ಸುಧಾಕರ ಚತುರ್ವೇದಿ ಅವರು 
1897ರ ಏಪ್ರಿಲ್‌ 20ರಂದು ಜನಿಸಿದರೆಂದು 


ಓದಾಗಿತ್ತು. ಇವರ ವ್ಯಕ್ತಿತ್ವ ನಿರ್ಮಾಣದಲ್ಲಿ 


30 | ಏಪ್ರಿಲ್‌ 2024 


5 
ಟ್ರ 
J 
ಗ 
ಗ್ದ 
[3 
[8 
6 
(೨ 
pl 
1 
4 
8 
3 


pS 
| 
3 
ಜೀ 

ಯ 


1915ರಲ್ಲಿ ಸುಧಾಕರ ಅವರು 


ಹರಿದ್ದಾರದ ಗುರುಕುಲದಲ್ಲಿ ವಿದ್ಯಾಭ್ಯಾಸ 
ಮಾಡುತ್ತಿದ್ದಾಗ ಮೊಟ್ಟಮೊದಲ ಬಾರಿಗೆ 


ಗಾಂಧೀಜಿ ಅವರೊಂದಿಗೆ ಭೇಟಿಯಾಗಿತ್ತು. 


ದಕ್ಷಿಣ ಭಾರತದವರಾದರೂ 
ಸುಲಲಿತವಾಗಿ ಹಿಂದಿ 
ಮಾತನಾಡುವುದನ್ನು ಕಂಡ ಗಾಂಧೀಜಿ 
ಚಕಿತರಾಗಿದ್ದರು. ಅಂದಿನಿಂದ ಬಾಪು 
ಜೊತೆಗಿನ ಸ್ನೇಹ ಮೊದಲುಗೊಂಡಿತು. 


ಗುತ್ತಿದ್ದ "ಹರಿಜನ 
ಸುಧಾಕರ ಅವ! 


ಕನ್ನ! ಕಃ 

ಭಾಷೆ ಸರಾಗವಾಗಿ 
ಮಾತನಾಡುತ್ತಿದ್ದುದರಿಂದ ಪಂಜಾಬ್‌, 
ಲಾಹೋರ್‌. ಪಾಟ್ನಾ ಕೋಲ್ಕತ್ತಾಗಳಲ್ಲಿ 


ಯುವತಿಯೊಬ್ಬಳು ಇವರನ್ನು 
ಪ್ರೀತಿಸಿದ್ದಳು ಹಾಗೂ ಆಕೆಯ ತಂದೆ 
ತನ್ನ ಮಗಳನ್ನು ಮದುವೆಯಾಗುವಂತೆ 
ಕೇಳಿಕೊಂಡಿದ್ದರು. ಆದರೆ, ಸುಧಾಕರ 
ಚತುರ್ವೇದಿಯವರು ಸ್ವರಾಜ್ಯ 
ಬರುವವರೆಗೂ ತಾನು” 
ಮದುವೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ 
ತೊಟ್ಟಿದ್ದರು. ರಾಷ್ಟ್ರ ಸ್ಪತಂತ್ರವಾಗುವುದು 
ತಡವಾಯಿತು... ಆ ಸಮಯಕ್ಕೆ ವಯಸ್ಸು 
50 ವರ್ಷ ದಾಟತ್ತು. 1935ರಲ್ಲಿ 


ಮುದ್ರಣವಾಗಿದ್ದ ತಮ್ಮದೇ ಪದ್ಯಗಳನ್ನು 
ಈಜಿಪ್ಪಲ್ಲಿದ್ದ ಕನ್ನಡ ನಾಡಿನ 


ಬಂಗಾಳದಲ್ಲಿದ್ದರು. ಹಿಂದು- 
ಮುಸಲ್ಮಾನರ ಗಲಭೆಗಳು ಹೆಚ್ಚು 


ಗ್ರ 
4 
= 
(1 
oe § 1 
1 
[3 ES . 
8 3 
ಟ್‌ ವ ಷ್ಠ 11 ಹ್‌ ap ಡಾ 
Ke] fx Ha ೪ 88 ಇ SpE [ei 
ಡಿ ಳು » (ಗ Bp ಬಿ ಜಳ ॥ ಒ.ಜ ಕ. ಜಟ 6 1 
ಆಜ ಚೆ, ಚಾ ಟ್ಟ ಟ್ಟೆ ಕ ್ಚೂ 
K, ot Fi] 4 ಅಂ ದೂತ ೪ ಬಣ ತ 3 5s 
EY ಕ 111. ೪ ASH ಶಶ೦೫್ಚಶ್ಚಿ 88. 88 
pi ಳೆ 58S ಕಳೆ Bap EE 1॥ೌ 
ಜಾ IEEE AS fer gi ES 
=f ES pay POE ಶಕ1 19818 21ತ್ತ | 
§% Bud Bese ಕಠ 8ಟ್ಫ 11 ಚ 
ep SHWE 2 ೭8.4.2... BHDIEE ನ 1. 48.2.2 0. 
ಕ 
PRLS 
RB grid 
ಕ ೨ 
ಡಿ ಹಕ್ಕ 
23 BEG 
ಕ್‌ Bh 
B ದ 
B RB 
p) ೫೬ 
ಸ 111% 
ತ ಲ 
3 ಸಿಟ್ಟ 
9 828 
p Kp: 
2 3 ೫23 


31 | ಏಪ್ರಿಲ್‌ 2024 


ಬಾಘು ಪೆಸಂಚ 


GAND 


32 | ಏಪ್ರಿಲ್‌ 2024 
ಬಾಘೆ ಪ್ರಷ೦ಚೆ 


75138 
GANDHI SM 


ಬಾಘು ಪ್ರಷ೦ಚ 
33 |ಏಪ್ರಿಲ್‌ 2024 


ಚಾಮರಾಜ ನಗರದ ಸರ್ಕಾರೀ ಪ್ರಥಮ 


ಉದ್ಭಾಟನೆಯಾಯಿತು . ಕರ್ನಾಟಕ ಗಾಂಧಿ 


ಗಾಂಧಿ ಬಳಗದ ಪ್ರೊ ಜಿ ಬಿ ಶಿವರಾಜ್‌ , ಸಿ 
ಕಃ 


ಸರ್ಕಾರೀ ಕಾಲೇಜಿನ 


Karnataka Gandhi Smaraka Nidhi 
Gandhi Bhavana, Kumara Park East 
Bengaluru -560001 


https://gandhibhavan.in 


GANDHI 
BHAVAN 
DIGITAL 
ARCHIVE ಲಗ್‌ 


https://archive.org/details/GandhiBhavan 


TO PROPAGATE GANDHIAN IDEOLOGY, 
WE TAKE A STEP TOWARDS A DIGITAL APPROACH. 


[115] 
[4] 


KARNATAKA GANDHI SAMARAKA NIDHI PUBLICATION 
ALL OUR BOOKS ARE NOW FREELY AVAILABLE 


ಣೆ 


GANDHI SANCHAYA 


https://gandhi.sanchaya.net 


BAPU PRAPANCHA | 


GANDHI BHAVAN MAGAZINE ತ್ಯ 
15 NOW AVAILABLE AS AN EBOOK (JiBooks 


ಬಾಪು ಪ್ರಪಂಚ (ಕನ್ನಡ-ಇಂಗ್ಲೀಷ್‌) ಮಾಸ ಪತ್ರಿಕೆ 


RNI No. KARBIL/2019/77950 Regd No.KA/BGGPO/2589/2023-25 
ಡಾ Published on 1510 of every month and Posted on 20th of every month at Patrikachannel, Bangalore-560 026 


Published by ary. Kamataka G marap tl ೬-560 00 
Printed at: Printas 


